KA/ BG-GPO/2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೪, ೨೦೧೧ (ಚೈತ್ರ ೨೪, ಶಕ ವರ್ಷ ೧೯೩೩) ಸಂಚಿಕೆ ೧೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಸೇಇಮು 2011, ಬೆಂಗಳೂರು, ದಿನಾಂಕ: 05ನೇ ಮಾರ್ಚ್‌, 2011 


ಶ್ರೀ ರಾಮಚಂದ್ರ, ಸಹ ನಿರ್ದೇಶಕರು (ಆಡಳಿತ), ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 24450-600-25250-675-30300-750-31800ರ ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಈ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 362 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 17 SFP 2011, Bengaluru, Dated 11" March, 2011. 


Dr. K. Sunder Naik, IFS (KN-77), Additional Principal Chief Conservator of Forests (Head Quarters and Co-ordination), 
Bengaluru is transferred with immediate effect and his services are placed to disposal of Rural Development and Panchayat Raj 
Department until further orders, for being posted as Additional Principal Chief Conservator of Forests and Executive Director, 
Mahatma Gandhi Institute of Rural Energy, Bengaluru vice of Sri Chellam Swamy Raju, IFS transferred. 


The Services of Sri Chellam Swamy Raju, IFS (KN-79) Additional Principal Chief Conservator of Forests and Executive 
Director, Mahatma Gandhi Institute of Rural Energy, Bengaluru are withdrawn from Rural Development and Panchayat Raj 
Department with immediate effect and he is posted until further orders as Additional Principal Chief Conservator of forests 
(Head Quarters and Co-ordination), Bengaluru vice Dr. K Sunder Naik, IFS transferred. 


The Services of Shri M.S. Goudar, IFS (KN-84) Chief Conservator of Forest and Member Secretary, Karnataka State 
Pollution Control Board, Bengaluru are withdrawn from Forest, Ecology and Environment Department with immediate effect and he 
is posted as Chief Conservator of Forest (Forest Conservation), Bengaluru vice Shri S.M.Puttabuddhi, IFS transferred. 


Shri S.M. Puttabuddhi, IFS (KN-85) Chief Conservator of Forest (Forest Conservation), Bengaluru is transferred with 
immediate effect and his services are placed to disposal of Forest, Ecology and Environment Department for being posted as Chief 
Conservator of Forest and Member Secretary, Karnataka State Pollution Control Board, Bengaluru vice Shri M.S. Goudar, 
IFS transferred. 

By Order and in the Name of the Governor of Karnataka, 
ASHOK P. ATRE, 
Under Secretary to Government 
P.R.363 DP & AR (Services-IV) 


(೧೭೭) 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. GOB (1)24/2011, Bengaluru, Dated 11" March, 2011. 


In exercise of powers conferred by sub-section (2) of Section 12 of the Code of Criminal Procedure, 1973, the High Court 
of Karnataka hereby appoints Civil Judge and JMFC, Kushtagi, as Addl. Chief Judicial Magistrate for Koppal District, from after 
office hours of 11.03.2011 till the commencement of office hours of 14.03.2011, since all the Judicial officers of Koppal District are 
permitted to attend the State Level Judicial Officers’ Conference held on 12.03.2011 and 13.03.2011 at Dharwad. 


Further, under Section 9(5) of Cr. P.C. the Civil Judge and JMFC, Kushtagi, is placed in additional charge of the District 
and Sessions Judge, Koppal and all Courts in Koppal Unit, from after office hours of 11.03.2011 till the commencement of office 
hours of 14.03.2011, in view of grant of permission to all the Judicial Officers of Koppal District to attend the Conference. 


BY ORDER OF THE HIGH COURT, 
R.B.BUDIHAL, 
P.R.364 REGISTRAR GENERAL. 


NOTIFICATION 
NO. GOB (1) 2/2011, Bengaluru, Dated 10" March, 2011. 


In modification to this office Notification of even number dated:06-01-2011, the Presiding Officer of the Court of | Addl. 
Senior Civil Judge, Gulbarga, is concurrently appointed as the Presiding Officer of the court of Senior Civil Judge and JMFC., 
Chincholi, with a direction to itinerate the said court for two days in a week, with immediate effect and until further orders. 


BY ORDER OF THE HIGH COURT, 
R.B.BUDIHAL, 
P.R. 365 REGISTRAR GENERAL. 


LAW, JUSTICE AND HUMAN RIGHTS SECRETARIAT 


CORRIGENDUM 
NO. LAW 134 LAC 2009, Bengaluru, Dated 07" March, 2011. 


The names of the candidates at Sl. No. 176 and SI.No.202 are wrongly spelled in Government Notification No. LAW 134 
LAC 2008, dated 30.09.2008, shall be read as given in the table below: 











Wrongly spelled names Correctly spelled names 
Sl.No. 176 - Rajashwari J. Puranik Rajeshwari J. Puranik 
Sl. No. 202 - Siddaram Sidaram 














By Order and in the name of the Governor of Karnataka, 
C.M. HUGAR, 
Deputy Secretary to Government, 
P.R. 366 Law, Justice and Human Rights Department. 


NOTIFICATION-1 
NO. LAW 15 LCE 2010, Bengaluru, Dated 11" March, 2011 


In exercise of the powers conferred by proviso to sub-section (1) of section 6 read with sub-section (1) of section 10 and 
sub-section (1) of section 13 of the Karnataka Civil Courts Act, 1964 (Karnataka Act 21 of 1964), the Government of Karnataka, in 
consultation with the High Court of Karnataka hereby establishes, with effect from the date the Presiding Officer assumes the 
charge of the post, a Court of Senior Civil Judge at Hungund in Bagalkot District, and fixes Hungund as the place at which the said 
Court of Senior Civil Judge shall be held and also fixes the local limits of the jurisdiction of the said court to be the area within the 
local limits of the revenue taluk of Hungund in Bagalkot District. 

By Order and in the name of the Governor of Karnataka, 
SYED ABDUL NAZEER, 


Under Secretary to Government(Admn-1) 
P.R. 367 Law, Justice and Human Rights Department. 


ಭಾಗ-೨ ಕರ್ನಾಟಕ ರಾಜ್ಕಪತ್ರ 


ಭ್‌ 


ಗುರುವಾರ, ಏಪಿಲ್‌ ೧೪, ೨೦೧೧ ೧೭೯ 





NOTIFICATION-IV 


NO. LAW 15 LCE 2010, Bengaluru, Dated 11" March, 2011 
In exercise of the powers conferred by section 8 of the Karnataka Civil Courts Act, 1964 (Karnataka Act 21 of 1964), 
the Government of Karnataka, in consultation with the High Court of Karnataka, hereby fixes with effect from the date, the Presiding 
Officer assumes the charge of the post of Senior Civil Judge and Judicial Magistrate, First Class, Hungund, the number of Senior 
Civil Judge to be appointed to the Court of Senior Civil Judge and Judicial Magistrate First Class, Hungund in Bagalkot District to be 
“ONE”. 


By Order and in the name of the Governor of Karnataka, 


SYED ABDUL NAZEER, 
Under Secretary to Government(Admn-1) 
P.R. 368 Law, Justice and Human Rights Department. 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 21 SFP 2011, Bengaluru, Dated 16th March, 2011. 


Shri Dipak Sarmha, IFS (KN 77), Additional Principal Chief Conservator of Forest (Evaluation, Working Plan, Research & 
Training), Bengaluru is transferred with immediate effect and posted until further orders as Additional Principal Chief 
Conservator of Forests (Vigilance), Bengaluru vice Sri B.Basappa, IFS transferred. 


Shri B.Basappa, IFS (KN-78), Additional Principal Chief Conservator of Forests (Vigilance), Bengaluru is transferred with 
immediate effect and posted until further orders as Additional Principal Chief Conservator of Forest (Evaluation, Working Plan, 
Research & Training), Bengaluru vice Shri Dipak Sarmha, IFS transferred. 


By Order and in the name of the Governor of Karnataka, 
M.T. REJU, 
Under Secretary to Government, 
P.R. 369 DP&AR (Services). 
NOTIFICATION 
NO. DPAR 21 SRR 2011, Bengaluru, Dated 15th March, 2011. 


In the Schedule to the Notification No. DPAR 52 SRR 99, dated 29-11-2002 in columns 5, 6, 7 and 8 of Sl. No. 47 for the 
words '6/. SDA’ the words 'SDA' shall be substituted with immediate effect. 


By Order and in the Name of the Governor of Karnataka, 
DEVARAJU, 
Under Secretary to Government, 
P.R. 370 Department of Personnel & Administrative Reforms 
(Service Rules-1) 


ANIMAL HUSBANDRY & FISHERIES SECRETARIAT 
CORRIGENDUM 
NO. AHF 208 VET 2007 (P-1), Bengaluru, Dated 10th March, 2011. 


In the Notification No. AHF 208 VET 2007, dated:20-09-2008 the minor veterinary services "(a) Artificial Insemination 
cows & Buffaloes” appeared under Sl. No.(10) Related Works in Animal Husbandry Sector shall be deleted and the subsequent 
minor veterinary services mentioned at "(0), (c) and (d)” shall be read as "(8), (0) and (c)". 


By Order and in the Name of the Governor of Karnataka, 
B.K. SRINIVASAMURTHY, 
Under Secretary to Government, 
P.R. 371 Animal Husbandry & Fisheries Department 
(Animal Husbandry) 


೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 13 ಭೂದಾಸೇ(1) 2011, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌, 2011 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಗೆ ತಿಳಿಸಿರುವ ಉಪ 
ನಿರ್ದೇಶಕರುಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





ಕ್ರಮ 
ಸಂಖ್ಯೆ 


ಹೆಸರು, ಪದನಾಮ ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಛ 


ವರ್ಗಾಯಿಸಿ ನೇಮಿಸಿರುವ ಸ್ಥಳ 





ಶ್ರೀ ವಿ. ಅಜ್ಜಪ್ಪ, ಜಿಲ್ಲಾಧಿಕಾರಿಗಳ ಭೂಮಾಪನ 
ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪ ನಿರ್ದೇಶಕರು, ಮಂಡ್ಯ ಜಿಲ್ಲೆ 


ಶ್ರೀ ಪ್ರಸಾದ್‌ ಕುಲಕರ್ಣಿ, ಜಿಲ್ಲಾಧಿಕಾರಿಗಳ ಭೂಮಾಪನ 
ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪ ನಿರ್ದೇಶಕರು, ಮೈಸೂರು ಜಿಲ್ಲೆ ಇವರ ಸ್ಥಳಕ್ಕೆ 





ಶ್ರೀ ಪ್ರಸಾದ್‌ ಕುಲಕರ್ಣಿ, ಜಿಲ್ಲಾಧಿಕಾರಿಗಳ ಭೂಮಾಪನ ತಾಂತ್ರಿಕ 
ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪ ನಿರ್ದೇಶಕರು, ಮೈಸೂರು ಜಿಲ್ಲೆ 


ಶ್ರೀವಿ. ಅಜ್ಜಪ್ಪ. ಜಿಲ್ಲಾಧಿಕಾರಿಗಳ ಭೂಮಾಪನ 
ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪ ನಿರ್ದೇಶಕರು, ಮಂಡ್ಯ ಜಿಲ್ಲೆ ಇವರ ಸ್ಥಳಕ್ಕೆ 





ಶ್ರೀ ಎಸ್‌. ರಾಜಾನಾಯ್ಕ್‌, ಜಿಲ್ಲಾಧಿಕಾರಿಗಳ ಭೂಮಾಪನ 
ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ 
ಉಪ ನಿರ್ದೇಶಕರು, ಹಾಸನ ಜಿಲ್ಲೆ 


ಜಿಲ್ಲಾಧಿಕಾರಿಗಳ ಭೂಮಾಪನ ತಾಂತ್ರಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಬೆಂಗಳೂರು ನಗರ ಜಿಲ್ಲೆ (ಶ್ರೀ ಜಯಪ್ರಕಾಶ್‌, ಇವರ 


ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 

















ಈ ಮೇಲಿನ ಭೂದಾಖಲೆಗಳ ಉಪ ನಿರ್ದೇಶಕರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ಭೂದಾಖಲೆಗಳ ಉಪ ನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಉಪ ಕಾರ್ಯದರ್ಶಿ (ಪ್ರಭಾರ), 


ಪಿ.ಆರ್‌. 372 ಕಂದಾಯ ಇಲಾಖೆ (ಭೂಮಾಪನ ಮತ್ತು ಭೂಸ್ವಾಧೀನ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 69 ಎಸ್‌ಪಿಎಸ್‌ 2011, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಶ್ರೀ ಪವಾರ್‌ ಪ್ರವೀಣ್‌ ಮಧುಕರ್‌, ಐಪಿಎಸ್‌ (ಕೆಎನ್‌-2003), ಎಸ್‌ಪಿ, ಉಡುಪಿ ಇವರು ಆಸ್ಟ್ರೇಲಿಯಾದಲ್ಲಿ 3ನೇ ಹಂತದ ಮಿಡ್‌ ಕರೀರ್‌ 
ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ: 11-04-2011 ರಿಂದ 15-04-2011ರವರೆಗೆ ಒಟ್ಟು 05 (ಐದು) ದಿನಗಳ ಎಕ್ಸ್‌-ಇಂಡಿಯಾ 
ಗಳಿಕೆ ರಜೆಯನ್ನು (Ex-India Earned Leave) ವೈಯಕ್ತಿಕ ಕಾರಣಗಳ ಹಿನ್ನಲೆಯಲ್ಲಿ ಮಂಜೂರು ಮಾಡಿದೆ. 

ಆ ಸಂದರ್ಭದಲ್ಲಿ ದಿನಾಂಕ: 09-04-2011 ಮತ್ತು 10-04-2011ರ ಹಾಗೂ ದಿನಾಂಕ: 16-04-2011 ಮತ್ತು 17-04-2011ರ ಸಾರ್ವತ್ರಿಕ 
ರಜೆಗಳನ್ನು Ex-India ಗಳಿಕೆ ರಜೆಗೆ ಹೊಂದಿಸಿಕೊಂಡು (Prefix & Sufix) ಉಪಯೋಗಿಸಿಕೊಳ್ಳಲು ಸಹ ಅನುಮತಿಯನ್ನು ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ.ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 373 ಸಿ.ಆ.ಸು. ಇಲಾಖೆ (ಸೇವೆಗಳು-4) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೮೧ 





ಅಧಿಸೂಚನೆ 


ಸಂಖ್ಯೆ: ಡಿಪಿಎಆರ್‌ 69 ಎಸ್‌ಪಿಎಸ್‌ 2011, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 
ಶ್ರೀ ದೇವಜ್ಯೋತಿ ರೇ, ಐಪಿಎಸ್‌ (ಕೆಎನ್‌-99), ಎಸ್‌ಪಿ, ಕೆಜಿಎಫ್‌ ಇವರು ಆಸ್ಟ್ರೇಲಿಯಾದಲ್ಲಿ 3ನೇ ಹಂತದ ಮಿಡ್‌ ಕರೀರ್‌ 
ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ: 11-04-2011 ರಿಂದ 15-04-2011ರವರೆಗೆ ಒಟ್ಟು 05 (ಐದು) ದಿನಗಳ ಎಕ್ಸ್‌-ಇಂಡಿಯಾ 
ಗಳಿಕೆ ರಜೆಯನ್ನು (Ex-India Earned Leave) ವೈಯಕ್ತಿಕ ಕಾರಣಗಳ ಹಿನ್ನಲೆಯಲ್ಲಿ ಮಂಜೂರು ಮಾಡಿದೆ. 


ಆ ಸಂದರ್ಭದಲ್ಲಿ ದಿನಾಂಕ: 09-04-2011 ಮತ್ತು 10-04-2011ರ ಹಾಗೂ ದಿನಾಂಕ: 16-04-2011 ಮತ್ತು 17-04-2011ರ ಸಾರ್ವತ್ರಿಕ 
ರಜೆಗಳನ್ನು Ex-India ಗಳಿಕೆ ರಜೆಗೆ ಹೊಂದಿಸಿಕೊಂಡು (Prefix & Sufix) ಉಪಯೋಗಿಸಿಕೊಳ್ಳಲು ಸಹ ಅನುಮತಿಯನ್ನು ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ.ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 374 ಸಿ.ಆ.ಸು. ಇಲಾಖೆ (ಸೇವೆಗಳು-4) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 99 SAS 2011, Bengaluru, Dated 16th March, 2011. 
Smt. Mehendale Dipti Dilip, IAS (KN-2008), Assistant Commissioner (Prevention of Unauthorized Constructions), 


Bengaluru is transferred with immediate effect and posted until further orders as Assistant Commissioner, Madhugiri Sub-Division, 
Madhugiri, vice Sri Anurag Tewari, IAS transferred. 


By Order and in the Name of the Governor of Karnataka, 
ASHOK.P.ATRE, 
Under Secretary to Government (/C), 
P.R. 375 Department of Personnel & Administrative Reforms 
(Services-1) 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 247 ಡಿಟಿಇ 2010, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌, 2011 

ಡಾ॥ ಮಾಯಾನಾಯಕ್‌ ಇವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಸರ್ಕಾರಿ ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿ ಖಾಲಿ ಇದ್ದ ಸಿವಿಲ್‌ ಇಂಜಿನಿಯರಿಂಗ್‌ ವಿಭಾಗದ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಗೊಂಡಿದ್ದು, ದಿನಾಂಕ: 13-09-2010ರಂದು ನಡೆದ 
ಕೌನ್ನಿಲಿಂಗ್‌ನಲ್ಲಿ ಸದರಿಯವರು ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಕೆ.ಆರ್‌. ಪೇಟೆ ಇಲ್ಲಿಗೆ ಸ್ಥಳ ಆಯ್ಕೆಮಾಡಿಕೊಂಡಿದ್ದು ಅದರಂತೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಇಡಿ 124 ಡಿಟಿಇ 2010(2) ದಿನಾಂಕ: 13-09-2010ರಲ್ಲಿ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಕೆ.ಆರ್‌. ಪೇಟೆ ಇಲ್ಲಿಗೆ ಸ್ಥಳ 
ನೇಮಕಾತಿ ಆದೇಶವನ್ನು ನೀಡಿ ಆದೇಶ ಸ್ವೀಕೃತವಾದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿತ್ತು. ಆದರೆ ಅವರು ಕರ್ತವ್ಯಕ್ಕೆ 
ಹಾಜರಾಗಲು ಕಾಲಾವಕಾಶ ನೀಡಬೇಕೆಂದು ಕೋರಿದ್ದರ ಮೇರೆಗೆ ಸರ್ಕಾರದ ಪತ್ರ ಸಂಖ್ಯೆ: ಇಡಿ 204 ಡಿಟಿಇ 2010 ದಿನಾಂಕ: 20-10-2010ರಲ್ಲಿ 
ಮೂರು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. 

ಆದರೆ ಅವರು ಕಾಲಾವಕಾಶವನ್ನು ನೀಡಲಾದ ಅವಧಿಯೊಳಗೆ ಕರ್ತವ್ಯಕ್ಕೆ ಕಾರ್ಯ ವರದಿ ಮಾಡಿಕೊಳ್ಳದೆ ನೇರವಾಗಿ ಮಾನ್ಯ ಉನ್ನತ 
ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿ ಬಿ.ಎಂ.ಎಸ್‌. ಇಂಜಿನಿಯರಿಂಗ್‌ ಕಾಲೇಜು, ಬೆಂಗಳೂರು ಇಲ್ಲಿ ಪ್ರಾಧ್ಯಾಪಕರಾಗಿದ್ದು ಸ್ನಾತಕೋತ್ತರ ಪದವಿ ಪಡೆದ 
ವಿದ್ಯಾರ್ಥಿಗಳಿಗೆ ಪಿ.ಹೆಚ್‌.ಡಿ. ಮಾರ್ಗದರ್ಶಕರಾಗಿದ್ದು ಈ ವರ್ಗಾವಣೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುತ್ತದೆಂದು ತಿಳಿಸಿ ಸ್ಥಳ ನಿಯುಕ್ತಿ 
ಆದೇಶವನ್ನು ಮಾರ್ಪಡಿಸಿ ಬೆಂಗಳೂರಿನ ಸರ್ಕಾರಿ ಎಸ್‌.ಕೆ.ಎಸ್‌.ಜೆ.ಟಿ. ಸಂಸ್ಥೆಗೆ ಮರು ಸ್ಥಳ ನಿಯುಕ್ತಿಗೊಳಿಸುವಂತೆ ಕೋರಿದ್ದು ಇದರಿಂದ ಇವರು 
ಕರ್ನಾಟಕ ಸಿವಿಲ್‌ ಸೇವೆಗಳು (ನಡತೆ) ನಿಯಮಗಳು, 1966ರ ನಿಯಮ 26ನ್ನು ಉಲ್ಲಂಘಿಸಿರುತ್ತಾರೆ. ಇವರು ಕರ್ತವ್ಯಕ್ಕೆ ಕಾರ್ಯ ವರದಿ 
ಮಾಡಿಕೊಳ್ಳದೆ ಖಾಯಂ ಪೂರ್ವ ಸೇವಾವಧಿಯಲ್ಲಿ ವರ್ಗಾವಣೆ ಮಾಡುವಂತೆ ರಾಜಕೀಯ ಒತ್ತಡ ತಂದಿರುವುದಕ್ಕೆ ದಿನಾ೦ಕ:6-1-2011ರಂದು 
ಅವರಿಗೆ ಕಾರಣ ಕೇಳುವ ನೋಟೀಸನ್ನು ಜಾರಿಮಾಡಿ ವಿವರಣೆಯನ್ನು ನೀಡುವಂತೆ ತಿಳಿಸಲಾಗಿತ್ತು. 

ಈ ಕಾರಣ ಕೇಳುವ ನೋಟೀಸಿಗೆ ಅವರು ವಿವರಣೆಯನ್ನು ನೀಡಿರುತ್ತಾರೆ. ಸದರಿ ವಿವರಣೆಯಲ್ಲಿ ಬಿ.ಎಂ.ಎಸ್‌. ಇಂಜಿನಿಯರಿಂಗ್‌ 
ಕಾಲೇಜಿನಲ್ಲಿ ಪಿ.ಹೆಚ್‌.ಡಿ. ಎಂ.ಎಸ್ಸಿ. ಎಂ.ಟೆಕ್‌. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವುದರಿಂದ ಸ್ಥಳನಿಯುಕ್ತಿಗೊಳಿಸಿರುವ ಸರ್ಕಾರಿ ಇಂಜಿನಿಯರಿಂಗ್‌ 
ಕಾಲೇಜು, ಕೆ.ಆರ್‌.ಪೇಟೆ ಇಲ್ಲಿಗೆ ಕರ್ತವ್ಯಕ್ಕೆ ಹಾಜರಾಗಲು ಸಾಧ್ಯವಾಗುವುದಿಲ್ಲವೆಂದು ತಿಳಿಸಿ ಪುನಃ ಕರ್ತವ್ಯಕ್ಕೆ ಹಾಜರಾಗಲು 6 ತಿಂಗಳ ಕಾಲಾವಕಾಶ 
ನೀಡುವಂತೆಯೂ, ಕಾಲಾವಕಾಶ ನೀಡಲು ಸಾಧ್ಯವಾಗದಿದ್ದಲ್ಲಿ ಎಸ್‌.ಕೆ.ಎಸ್‌.ಜೆ.ಟಿ. ಸಂಸ್ಥೆ, ಬೆ೦ಗಳೂರು ಅಥವಾ ಬೆ೦ಗಳೂರಿನ ಯಾವುದಾದರೊಂದು 
ಇಂಜಿನಿಯರಿಂಗ್‌ ಕಾಲೇಜಿಗೆ ಸ್ಥಳ ನಿಯುಕ್ತಿಗೊಳಿಸುವಂತೆ ಕೋರಿರುತ್ತಾರೆ. ಸದರಿ ವಿವರಣೆಯಂತೆ ಪರಿಶೀಲಿಸಲಾಗಿದೆ. ನಿಯಮಾನುಸಾರ ಅವರಿಗೆ 
ಎರಡನೇ ಬಾರಿಗೆ ಕಾಲಾವಕಾಶವನ್ನು ವಿಸ್ತರಿಸಲು ಅವಕಾಶವಿರುವುದಿಲ್ಲ ಮತ್ತು ಅವರು ನೀಡಿರುವ ವಿವರಣೆಯಲ್ಲಿ ಪರಿಗಣಿಸಬಹುದಾದಂತಹ 
ಯಾವುದೇ ಅಂಶಗಳು ಕಂಡು ಬರುವುದಿಲ್ಲ. 


೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





ಆದುದರಿಂದ, ಸದರಿಯವರು ಅವರಿಗೆ ನೀಡಲಾದ ಅವಧಿಯೊಳಗೆ ಕರ್ತವ್ಯಕ್ಕೆ ಹಾಜರಾಗದೆ ಇರುವುದರಿಂದ ಸರ್ಕಾರದ ಅಧಿಸೂಚನೆ 

ಸಂಖ್ಯೆ: ಇಡಿ 124 ಡಿಟಿಇ 2010(2) ದಿನಾಂಕ:13-9-2010ರಲ್ಲಿ ನೀಡಿರುವ ಸ್ಥಳ ನೇಮಕಾತಿ ಆದೇಶವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ನಿಯಮಾನುಸಾರ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎನ್‌. ಜಗದೀಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 376 ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 
ಕಂದಾಯ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಕಂಇ 594 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗ್ರೇಡ್‌-1, ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ ಸೇರಿದ ಹಾಗೂ ಕರ್ನಾಟಕ ನಾಗರೀಕ ಸೇವಾ 
ನಿಯಮ 32 ರಲ್ಲಿ ತಹಶೀಲ್ದಾರ್‌ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ ಅಧಿಕಾರಿಗಳಿಗೆ 60 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ಇದೇ ಸಮಸಂಖ್ಯೆಯ 
ದಿನಾ೦ಕ:04-12-2010ರ ಅಧಿಸೂಚನೆಯಲ್ಲಿ 2011ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿತ್ತು. 
ಸದರಿ ಅಧಿಸೂಚನೆಯಲ್ಲಿ ಕ್ರ.ಸಂ. 1ರಲ್ಲಿರುವ ಶ್ರೀ ಸಂಪತ್‌ಕುಮಾರ್‌ ಬಿ. ತಹಶೀಲ್ದಾರ್‌, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಇವರ ಜನ್ಮ ದಿನಾಂಕವು 29-04-1951 ಎಂದು ತಪ್ಪಾಗಿ ನಮೂದಾಗಿದೆ. ಆದರೆ ಸದರಿಯವರ ಜನ್ಮ ದಿನಾಂಕವು 15-02-1952 ಆಗಿರುವುದರಿಂದ 

ದಿನಾ೦ಕ:04-12-2010ರ ಅಧಿಸೂಚನೆಯ ಕ್ರಮ ಸಂಖ್ಯೆ:॥1ರಲ್ಲಿರುವ ಶ್ರೀಯುತರ ಹೆಸರನ್ನು ಸದರಿ ಅಧಿಸೂಚನೆಯಿಂದ ಕೈಬಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 377 ಕಂದಾಯ ಇಲಾಖೆ (ಸೇವೆಗಳು-3) 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ 96 ಕಗೃಮಂ 2011, ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌, 2011 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ/41/ಆಸೇವ/2011 ದಿನಾಂಕ: 04-03-2011ರಲ್ಲಿ 
ಶ್ರೀ ಬಿ.ಎಸ್‌.ಪತ್ರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಕರ್ನಾಟಕ ಗೃಹ ಮಂಡಳಿ, ಬೆ೦ಗಳೂರು ಇಲ್ಲಿ ಖಾಲಿಯಿರುವ ಕಾರ್ಯದರ್ಶಿ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. 
ಅದರಂತೆ, ಶ್ರೀ ಬಿ.ಎಸ್‌.ಪತ್ರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಕಾರ್ಯದರ್ಶಿ ಹುದ್ದೆಗೆ ಮರುನಿಯುಕ್ತಿಗೊಳಿಸಿ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಪಾರ್ವತಿ, 
ಪೀಠಾಧಿಕಾರಿ-3, 
ಪಿ.ಆರ್‌. 378 ವಸತಿ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 145 ಎಸ್‌ಎಸ್‌ಟಿ 2011, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಗುಲಬರ್ಗಾ ನಗರದಲ್ಲಿ ದಿನಾಂಕ:19-03-2011 ರಿಂದ ದಿನಾಂಕ:20-03-2011ರವರೆಗೆ ಧುಲಂಡಿ ಆಚರಿಸುವುದರಿಂದ ಕಾನೂನು ಮತ್ತು 
ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973(ಕೇಂದ್ರ ಕಾಯಿದೆ ಸಂಖ್ಯೆ:2-1974)ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಪಟ್ಟಿಯ ಕಲಂ(2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳನ್ನಾಗಿ ಕಲಂ(3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು 
ನೀಡಲಾಗಿದೆ. 















































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೮೩ 
ತ್ರ 
bk ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು ಪದನಾಮ ಕ್ಷೇತ್ರ ವ್ಯಾಪ್ತಿ 
AV. 
1. | ಶ್ರೀ ಎಸ್‌.ಎಸ್‌. ಪೂಜಾರ್‌, ಯೋಜನಾ ನಿರ್ದೇಶಕರು, ಡಿ.ಯು.ಡಿ.ಸಿ.ಸೆಲ್‌, ಜಿಲ್ಲಾಧಿಕಾರಿಗಳ | ರೋಜಾ ಪೊಲೀಸ್‌ ಠಾಣೆ, 
ಕಾರ್ಯಾಲಯ, ಗುಲ್ಬರ್ಗಾ ಗುಲ್ಬರ್ಗಾ 
2. | ಶ್ರೀ ಜಯಪ್ರಾ ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, | ನ್ಯೂ ರಾಘವೇಂದ್ರ ಕಾಲೋನಿ 
ಗುಲ್ಬರ್ಗಾ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
3. | ಶ್ರೀ ಜಿ.ಎಂ.ಚೌದರಿ, ಉಪ ಯೋಜನಾಧಿಕಾರಿಗಳು, ಕೆ.ಯು.ಐ.ಡಿ.ಎಫ್‌.ಸಿ, ಗುಲ್ಬರ್ಗಾ ಎಂ.ಬಿ.ನಗರ ಪೊಲೀಸ್‌ ಠಾಣೆ 
4. | ಶ್ರೀ ರವಿ ಕಿರಣ ವಂಟಿ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು (ಸಣ್ಣ ನೀರಾವರಿ) ಗುಲ್ಬರ್ಗಾ ಚೌಕ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
5. | ಶ್ರೀ ವಸಂತ ಕುಲಕರ್ಣಿ, ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಸ್ಟೇಷನ್‌ ಬಜಾರ್‌ ಪೊಲೀಸ್‌ ಠಾಣೆ, 
ಗುಲರ್ಗಾ 
ಬು 
6. | ಶ್ರೀ ಅಮರೇಶ ನಾಯಕ, ಯೋಜನಾ ನಿರ್ದೇಶಕರು, ಜಲ ನಿರ್ಮಲ (ವಿಶ್ವ ಬ್ಯಾಂಕ್‌), | ಗುಲ್ಬರ್ಗಾ ಗ್ರಾಮಾಂತರ ಪೊಲೀಸ್‌ 
ಗುಲ್ಬರ್ಗಾ ಠಾಣೆ 
7. | ಶ್ರೀ ಹೆಚ್‌.ಎಂ.ಕೆಂಚಣ್ಣಾನವರ, ಯೋಜನಾ ನಿರ್ದೇಶಕರು, ಡಿಆರ್‌ಡಿಎ, ಜಿಲ್ಲಾ ಪಂಚಾಯತ್‌, | ಬ್ರಹ್ಮಪೂರ ಪೊಲೀಸ್‌ ಠಾಣೆ, 
ಗುಲರ್ಗಾ ಗುಲರ್ಗಾ 
ಬ ಬು 
8. | ಶೀ ಬಸವರಾಜ, ಯೋಜನಾ ಅಂದಾಜು ಮತ್ತು ಮೌಲ್ಯ ಮಾಪನಾ ಅಧಿಕಾರಿಗಳು, ಜಿಲ್ಲಾ | ಅಶೋಕನಗರ ಪೊಲೀಸ್‌ ಠಾಣೆ, 
ಪಂಚಾಯತ್‌, ಗುಲ್ಬರ್ಗಾ ಗುಲ್ಬರ್ಗಾ 
9. | ಡಾ.ಶರಣಪ್ಪಾ ನಿಲಂಗೆ, ಉಪ-ನಿರ್ದೇಶಕರು, ಪಶುಪಾಲನೆ ಮತ್ತು ಪಶುಸಂಗೋಪನೆ | ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್‌ 
ಇಲಾಖೆ, ಗುಲ್ಬರ್ಗಾ ಠಾಣೆ, ಗುಲ್ಬರ್ಗಾ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ.ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 379 ಒಳಾಡಳಿತ ಇಲಾಖೆ 


ಪ್ರಕರಣ ಮತ್ತು ಪ್ರತಿ 
ಹಾಜರಾಗಲು ಮತ್ತು 


(ಕಾನೂನು ಮತ್ತು ಸುವ್ಯವಸ್ಥೆ, 


ಅಧಿಸೂಚನೆ 


ಕಾಫಿಪೋಸಾ ಮತ್ತು ಅಭಿಯೋಗಗಳು) 


ಸಂಖ್ಯೆ: ಒಇ 10 ಪಿಪಿಆ 2011, ಬೆಂಗಳೂರು, ದಿನಾಂಕ: 16ನೇ ಮಾರ್ಚ್‌, 2011 


ಪ್ರಕರಣಗಳು ದಾಖಲಾಗಿರುತ್ತವೆ. 


ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 
ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 





















































ಪ್ರಕರಣ | ಪ್ರತಿ ಪ್ರಕರಣ 
ಸಂಖ್ಯೆ ಸಂಖ್ಯೆ ಪ್ರತಿ ಪಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು 
ಕ್ರಸಂ. ನ್ಯಾಯಾಲಯದ ಹೆಸರು 9 ಸ ನ ಫ್‌ 
50/00/ 50/00/ ಮತ್ತು ಪ್ರಕರಣವನ್ನು ನಡೆಸಲು 
Spl. cc Spl. cc 
1 2 3 4 5 
1 | ಪ್ರಧಾನ ಸಿಜೆ (ಕೆ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಚಿ೦ಜೋಳಿ. 20/0 71/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಂಚೋಳಿ. 
459/09 366/09 
2. | ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತಗತಿ | ಎಸ್‌.ಸಿ. | ಎಸ್‌ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, ಬೆಳಗಾವಿ. 
ನ್ಯಾಯಾಲಯ, ಸವದತ್ತಿ. 209/09 210/09 
323/09 194/10 
83/09 208/09 
















































































೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 
1 2 3 4 5 
3. 2ನೇ ಅಪರ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, ಬಳ್ಳಾರಿ. 
ಚಿತ್ರದುರ್ಗ 1721/09 1722/09 
4. ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) 
ನ್ಯಾಯಾಲಯ, ಇಂಡಿ. 94/09 10/10 ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಇಂಡಿ. 
52/09 34/09 
5. ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಹಿವಿ) 
ನ್ನಾಯಾಲಯ, ಇಂಡಿ. 19/08 20/08 ಮತ್ತು ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, ಇಂಡಿ. 
6. 3ನೇ ಅಪರ ಜಿಲ್ಲಾ ಮತ್ತು ಸತ್ರ ಸ್ವೆ.ಕೇ ಎಸ್‌.ಸಿ 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, ತುಮಕೂರು. 
ನ್ನಾಯಾಲಯ, ತುಮಕೂರು 170/09 133/0 
7. ಹೆಚ್ಚುವರಿ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಕುಮಟಾ 534/10 597/10 ಜೆ.ಎಂ.ಎಫ್‌.ಸಿ. ನ್ನಾಯಾಲಯ, ಕುಮಟಾ 
8. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಳಲ್ಕೆರೆ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
168/09 183/09 ನ್ಯಾಯಾಲಯ, ಹೊಸದುರ್ಗ 
70/10 845/09 
461/08 395/08 
908/09 926/09 
9. ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ಸುಳ್ಯ 931/10 1156/10 (ಹಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಪುತ್ತೂರು 
10. | ಅಧಿಕ ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ; ಸಿ.ಸಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಜೆ 
ನ್ಯಾಯಾಲಯ, ಚಿಂತಾಮಣಿ 455/0 465/10 ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
379/10 452/10 ಚಿಂತಾಮಣಿ 
1... ತ್ವರಿತ ವಿಲೇವಾರಿ ನ್ಯಾಯಾಲಯ, ರಾಮನಗರ | ಎಸ್‌.ಸಿ. ಸಿ.ಸಿ. | ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
148/04 2/04 ನ್ವಾಯಾಲಯ, ರಾಮನಗರ 
12. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಜೇವರ್ಗಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
406/10 437/10 ನ್ಯಾಯಾಲಯ, ತಹಾಪುರ 
260/10 261/10 
92/10 98/10 
90/10 91/10 
37/10 107/10 
13. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸುಳ್ಯ ಸಿ.ಸಿ. ಸಿ.ಸಿ. ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
1240/10 1004/10 (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಪುತೂರು 
14. 1ನೇ ಅಪರ ಜಿಲ್ಲಾ ಮತ್ತು ಸತ್ರ ಸ್ವೆ.ಕೇ ಎಸ್‌.ಸಿ. | ಪ್ರಧಾನ ಸರ್ಕಾರಿ ಅಭಿಯೋಜಕರು, ಬಳ್ಳಾರಿ 
ನ್ವಾಯಾಲಯ, ಬಳ್ಳಾರಿ 125/09 6/1 
15, 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಎಸ್‌.ಸಿ. ಎಸ್‌.ಸಿ. | 2ನೇ ಅಪರ ಸರ್ಕಾರಿ ಅಭಿಯೋಜಕರು, ಬಿಜಾಪುರ 
ನ್ವಾಯಾಲಯ, ಬಿಜಾಪುರ 87/09 103/10 
16. 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಸ್ಪೆಕೇಸ್‌ ಎಸ್‌.ಸಿ. ಅಭಿಯೋಗ ಉಪ ನಿರ್ದೇಶಕರು, ಮ೦ಗಳೂರು ವಿಭಾಗ, 
ನ್ಯಾಯಾಲಯ, ದಕ್ಷಿಣ ಕನ್ನಡ, ಮಂಗಳೂರು 23/09 147/10 ಮಂಗಳೂರು 























ಪಿ.ಆರ್‌. 380 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಸಿ.ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. 
(ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೮೫ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 11 ಎಟಿಎಸ್‌ 2011, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಕೆಳಕಂಡ ಅಧಿಕಾರಿಗಳನ್ನು ನಂ.103-ಜಗಳೂರು ವಿಧಾನಸಭಾ ಕ್ಷೇತ್ರ ಉಪ 
ಚುನಾವಣೆಯ ಹಿನ್ನೆಲೆಯಲ್ಲಿ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಂದ ವರ್ಗಾಯಿಸುವಂತೆ ಭಾರತ 
ಚುನಾವಣಾ ಆಯೋಗವು ದಿನಾಂಕ : 12-03-2011ರಂದು ನೀಡಿದ ನಿರ್ದೇಶನದ ಹಿನ್ನೆಲೆಯಲ್ಲಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಠಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಮ ತಹಶೀಲ್ದಾರರ ಹೆಸರು ಹಾಗೂ ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
೩ 4 | ೫ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂಖ್ಯೆ (ಶ್ರೀ/ಶ್ರೀಮತಿ) 
| ಶ್ರೀಮತಿ ರೇಷ್ಮಾ ಹಾನಗಲ್‌, ಚುನಾವಣಾ ತಹಶೀಲ್ದಾರರು, ತಹಶೀಲ್ದಾರ್‌, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ. (ಶ್ರೀಮತಿ ಬಿ.ಬಿ. ಸರೋಜಾ ಇವರ ಸ್ಥಾನಕ್ಕೆ 
2 ಶ್ರೀಮತಿ ಬಿ.ಬಿ. ಸರೋಜಾ, ತಹಶೀಲ್ದಾರರು, ಜಗಳೂರು ತಾಲ್ಲೂಕು, ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆ. 

















ಚುನಾವಣೆ ಮುಕ್ತಾಯವಾದ ನಂತರ ಸದರಿ ಅಧಿಕಾರಿಗಳು ಅವರವರ ಮೂಲಸ್ಥಾನಕ್ಕೆ ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ.ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 381 ಕಂದಾಯ ಇಲಾಖೆ (ಸೇವೆಗಳು-3) 


HIGH COURT OF KARNATAKA 
NOTIFICATION 
No. GOB(I) 28/2001, Bengaluru, Dated 14th March, 2011 
In pursuance to Rule 118-A(1) of K.C.S.Rs., sanction is hereby accorded for payment of cash equivalent of leave salary 
for Earned Leave at the credit of Sri. Suresh Basalingappa Turamari, Ad-hoc. District Judge, subject to maximum of 240 days, on 


the date of his attaining the age of superannuation i.e., on 28-02-2011. It is certified that no Departmental Enquiry was pending 
against the said Officer, as on that date. 


By Order of the High Court, 
R.B. BUDIHAL, 
P.R. 382 Registrar General. 


NOTIFICATION 
No. GOB(I) 19(6)/2011, Bengaluru, Dated 17th March, 2011 


The Presiding Officer of the Fast Track Court-l, Mysore, is continued in concurrent charge of the post of the Presiding 
Officer of the Fast Track Court-ll, Mysore, during the leave period of Smt. H.B. Muktha, Presiding Officer, Fast Track Court-ll, 
Mysore, from 06-03-2011 to 20-03-2011 (bd). 
By Order of the High Court, 
P.R. 383 REGISTRAR (JUDICIAL) 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಮು 
ಅಧಿಸೂಚನೆ 
ಸಂಖ್ಯೆ: ಅಪಜೀ 34 ಇಪಿಸಿ 2011, ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌, 2011 


ಸಂಖ್ಯೆ ಸಿಆಸುಇ 17 ಎಸ್‌ಎಫ್‌ಪಿ 2011 ದಿನಾಂಕ 11-3-2011ರ ಅಧಿಸೂಚನೆಯಲ್ಲಿ ಶ್ರೀ ಎಸ್‌.ಎಂ. ಪುಟ್ಟಬುದ್ಧಿ, ಭಾ.ಅ.ಸೇ (1೯5), 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಇವರನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಯಾಗಿ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಶ್ರೀ ಎಸ್‌.ಎಂ. ಪುಟ್ಟಬುದ್ಧಿ ಇವರನ್ನು 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಹುದ್ದೆಗೆ ಜಲ (ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ) ಕಾಯಿದೆ, 


೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





1974ರ ಕಲ೦ 4 (2) ಎಫ್‌ ರನ್ವಯ ಮುಂದಿನ ಆದೇಶ ಹೊರಡಿಸುವವರೆಗೆ ಶ್ರೀ ಎಂ.ಎಸ್‌. ಗೌಡರ್‌, ಭಾಅಸೇ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಮನೋಹರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 384 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 46 ಆಸೇವ 2011, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌, 2011 
ಶ್ರೀ ಬಿ.ಎಸ್‌. ಪತ್ರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ), ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿ೦ದ ಮುಂದಿನ ಆದೇಶದವರೆಗೆ ಜನರಲ್‌ ಮ್ಯಾನೇಜರ್‌, (Finance and Administration), ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 385 ಸಿ.ಆ.ಸು.ಇ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 152 ಸಅಸೇ 2011, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌, 2011 
ಶ್ರೀ ಜಿ. ಶ್ರೀಧರ್‌, ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನಾ ಇಲಾಖೆ ಇವರನ್ನು ಮಾನ್ಯ ನಗರಾಭಿವೃದ್ಧಿ, ಪೌರಾಡಳಿತ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ 
ದಿನಾಂಕ. 1-3-2011ರಿ೦ದ ಜಾರಿಗೆ ಬರುವಂತೆ ಹಾಗೂ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್‌. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 386 ಸಿ.ಆ.ಸು.ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 128 SAS 2011, Bengaluru, Dated 18th March, 2011. 
Smt. Rashmi V. Mahesh, IAS (KN 96,) Additional Commissioner of Excise, Bengaluru is transferred with immediate 


effect and posted until further orders as Director, Pre-University Education & Executive Director, Karnataka Examinations 
Authority, Bengaluru in the vacancy caused due to the transfer of Sri Chakravarthi Mohan, IAS. 


Sri Chakravarthi Mohan, IAS (KN 99), Deputy Commissioner, Ramanagara District is continued in additional charge 
of the post of Managing Director, Mysore Sugar Company Limited, Bengaluru until further orders. 


By Order and in the Name of the Governor of Karnataka, 
ASHOK.P.ATRE, 
Under Secretary to Government, 
P.R. 387 DP & AR (Services) 


NOTIFICATION 
NO. DPAR 202 SPS 2010, Bengaluru, Dated 21 st March, 2011 


Sri H.N. Sathyanarayana Rao, IPS (KN 85), Inspector General of Police, Eastern Range, Davanagere is promoted to 
officiate in the Above Supertime Scale of IPS carrying the pay scale of Rs. 67000 (annual increment @ 3%)-79000) GP Nil, with 
immediate effect and posted until further orders as Additional Director General of Police, Crime & Technical Services, 
Bengaluru in the existing vacancy. 


ಭಾಗ-೨ ಕರ್ನಾಟಕ ರಾಜ್ಮಪತ್ರ 


ಭ್‌ 


ಗುರುವಾರ, ಏಪಿಲ್‌ ೧೪, ೨೦೧೧ ೧೮೭ 





Sri Ashit Mohan Prasad, IPS (KN 85), Inspector General of Police, Karnataka State Reserve Police, Bengaluru is 
promoted to officiate in the Above Supertime Scale of IPS carrying the pay scale of Rs. 67000 (annual increment @ 3%)-79000) GP 
Nil, with immediate effect and posted until further orders as Additional Director General of Police, Communication, Logistic & 
Modernisation, Bengaluru in the existing vacancy. 


Sri Amar Kumar Pandey, IPS (KN 89), Inspector General of Police & Director, Karnataka Police Academy, Mysore 
is transferred with immediate effect and posted until further orders as Inspector General of Police, Southern Range, Mysore, vice 
Sri A.S.N. Murthy, IPS transferred. 


Sri A.S.N. Murthy, IPS (KN 92), Inspector General of Police, Southern Range, Mysore is transferred with immediate 
effect and posted until further orders as Inspector General of Police & Director, Karnataka Police Academy, Mysore, vice Sri 
Amar Kumar Pandey, IPS transferred. 


Dr M.A. Saleem, IPS (KN 93), Deputy Inspector General of Police, Head Quarters-l, Bengaluru is promoted to 
officiate in the Supertime Scale of IPS carrying the pay scale of Rs.37400-67000 + GP Rs.10000/-, with immediate effect and 
posted until further orders as Inspector General of Police, Administration, Bengaluru in the existing vacancy. 


Sri K.S.R. Charan Reddy, IPS (KN 93), Deputy Inspector General of Police, CID, Bengaluru is promoted to officiate in 
the Supertime Scale of IPS carrying the pay scale of Rs. 37400-67000 + GP Rs.10000/-, with immediate effect and posted until 
further orders as Inspector General of Police, Eastern Range, Davanagere, vice Sri H.N. Sathyanarayana Rao, IPS promoted. 


Sri K. Ramachandra Rao, IPS (KN 93), Deputy Inspector General of Police & Commissioner of Police, Hubli- 
Dharwad City, Hubli is promoted to officiate in the Supertime Scale of IPS carrying the pay scale of Rs. 37400-67000 + GP Rs. 
10,000/-, with immediate effect and continued until further orders as Inspector General of Police & Commissioner of Police, 
Hubli-Dharwad City, Hubli in the revived cadre post. 


Smt. Malini Krishnamoorthy, IPS (KN 93), Deputy Inspector General of Police, CID (Economic Offences), 
Bengaluru is promoted to officiate in the Supertime Scale of IPS carrying the pay scale of Rs.37400 -67000 + GP Rs. 10000/-, with 
immediate effect and posted until further orders as Inspector General of Police, Home Guards & Civil Defence, Bengaluru, in 
the existing vacancy. 


Sri K.L.Sudheer, IPS (KN 93), Deputy Inspector General of Police, Security, Bengaluru is promoted to officiate in the 
Supertime Scale of IPS carrying the pay scale of Rs.37400 -67000 + GP Rs. 10000/-, with immediate effect and posted until further 
orders as Inspector General of Police, Karnataka State Reserve Police, Bengaluru, vice Sri A.M. Prasad, IPS promoted. 


Sri K.L.Sudheer, IPS is also placed in additional charge of the post of Inspector General of Police, Bengaluru Metropolitan 
Task Force, Bengaluru. with immediate effect and until further orders. 


The services of Sri J.Arun Chakravarthy, IPS (KN 95), Deputy Inspector General of Police and Director, (Security & 
Vigilance), Bengaluru Metropolitan Transport Corporation, Bengaluru are withdrawn from Transport Department with 
immediate effect and posted until further orders as Deputy Inspector General of Police, Directorate of Civil Rights 
Enforcement Cell, Bengaluru, in the existing vacancy. 


Sri S.Murugan, IPS (KN 97), Superintendent of Police, Shimoga District, Shimoga is promoted to officiate in the 
Supertime Scale of IPS carrying the pay scale of Rs.37400 -67000 + GP Rs.8900/-. with immediate effect and posted until further 
orders as Deputy Inspector General of Police, CID (Economic Offences), Bengaluru, vice Smt. Malini Krishnamoorthy, IPS 
promoted. 


Sri K. V.Sharat Chandra, IPS (KN 97), Superintendent of Police, Hassan District, Hassan is promoted to officiate in 
the Supertime Scale of IPS carrying the pay scale of Rs.37400 -67000 + GP Rs.8900/- with immediate effect and posted until 
further orders as Deputy Inspector General of Police, Head Quarters-l, Bengaluru, vice Dr M.A. Saleem, IPS promoted. 


The orders issued in Government Notification No. DPAR 164 SPS 2010, dated 18-8-2010 posting Sri K.V. Sharat 
Chandra, IPS as Superintendent of Police, D.K. District, Mangalore stands cancelled. 


Sri B.A.Padmanayan, IPS (KN 97), Superintendent of Police, Gulbarga District, Gulbarga is promoted to officiate in 
the Supertime Scale of IPS carrying the pay scale of Rs.37400 -67000 + GP Rs.8900/-, with immediate effect and posted until 
further orders as Deputy Inspector General of Police, CID, Bengaluru, vice Sri K.S.R. Charan Reddy, IPS promoted. 


Sri B.N.S.Reddy, IPS (KN 97), Deputy Commissioner of Police, South-East Division, Bengaluru is promoted to 
officiate in the Supertime Scale of IPS carrying the pay scale of Rs.37400 - 67000 + GP Rs.8900/-, with immediate effect and 
posted until further orders as Deputy Inspector General of Police, City Armed Reserve (C.A.R), Bengaluru, in the existing 
vacancy. 


Sri P.H.Rane, IPS (KN 97), Deputy Commissioner of Police, Traffic West Division, Bengaluru is promoted to 
officiate in the Supertime Scale of IPS carrying the pay scale of Rs.37400 -67000 + GP 8900/-, with immediate effect and posted 
until further orders as Deputy Inspector General of Police, Security, Bengaluru, vice Sri K.L.Sudheer, IPS promoted. 


Sri Pawar Pravin Madhukar, IPS (KN 2003), Superintendent of Police, Udupi District, Udupi is transferred with 
immediate effect and posted until further orders as Superintendent of Police, Gulbarga District, Gulbarga, vice Sri 
B.A.Padmanayan, IPS promoted. 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





Sri T.R.Suresh, IPS (KN 2003), Superintendent of Police, Raichur District, Raichur is transferred with immediate 
effect and posted until further orders as Superintendent of Police, Tumkur District, Tumkur, vice Dr P.S,Harsha, IPS 
transferred. 


Dr. P.S.Harsha, IPS (KN 2004), Superintendent of Police, Tumkur District, Tumkur is transferred with immediate 
effect and posted until further orders as Deputy Commissioner of Police, South-East Division, Bengaluru, vice Sri 
B.N.S.Reddy, IPS promoted. 


Sri Raman Gupta, IPS (KN 2005), Superintendent of Police, U.K.District, Karwar is transferred with immediate effect 
and posted until further orders as Superintendent of Police, Shimoga District, Shimoga, vice Sri S.Murugan, IPS promoted. 


Sri Chetan Singh Rathor, IPS (KN 2007), Senior Assistant Superintendent of Police, Chitradurga Sub-Division, 
Chitradurga District is transferred with immediate effect and posted until further orders as Superintendent of Police, Haveri 
District, Haveri, in the existing vacancy. 


Sri N.Shashi Kumar, IPS (KN 2007), Senior Assistant Superintendent of Police, Kunigal Sub-Division, Tumkur 
District is transferred with immediate effect and posted until further orders as Superintendent of Police, Raichur District, 
Raichur, vice Sri T.R. Suresh, IPS transferred. 


Sri Y.S.Ravi Kumar, IPS (KN 2007), Senior Assistant Superintendent of Police, Bidar Sub-Division, Bidar District 
is transferred with immediate effect and posted until further orders as Superintendent of Police, Udupi District, Udupi, vice Sri 
Pawar Pravin Madhukar, IPS transferred. 


Sri Amit Singh, IPS (KN 2007), Senior Assistant Superintendent of Police, waiting for posting is posted with 
immediate effect and until further orders as Superintendent of Police, Hassan District, Hassan, vice Sri K.V. Sharat Chandra, 
IPS promoted. 


Sri Ramesh, SPS, Deputy Commissioner of Police, Law & Order, Mangalore, is transferred with immediate effect and 
posted until further orders as Superintendent of Police, U.K.District, Karwar vice Sri Raman Gupta, IPS transferred. 


By Order and in the Name of the Governor of Karnataka, 


M.T. REJU, 
Under Secretary to Government, 
P.R.388 DP & AR (Services) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 28 ಆಸೇವ 2011, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್‌, 2011 
ಶ್ರೀ ಪಿಕೆ. ಸುಬ್ಬಯ್ಯ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ನಿಗಮ, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ| ಎಂ.ಟಿ. ರೇಜು, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 389 ಸಿ.ಆ.ಸು.ಇಲಾಖೆ (ಸೇವೆಗಳು) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಎಫ್‌ಡಿ 06 ಇಪಿಎಸ್‌ 2011, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌, 2011 

ಸಮ ಸಂಖ್ಯೆಯ ದಿನಾಂಕ:03-12-2010ರ ಅಧಿಸೂಚನೆಯಲ್ಲಿ ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಜಂಟಿ 
ಆಯುಕ್ತರುಗಳಿಗೆ ಅಬಕಾರಿ ಅಪರ ಆಯುಕ್ತರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿಗೊಳಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿ 
ಆದೇಶ ಹೊರಡಿಸಲಾಗಿತ್ತು 
ಕ್ರಮ ಅಧಿಕಾರಿಯ ಹೆಸರು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ಹುದ್ದೆ ಮತ್ತು ಸ್ಥಳ 
01. | ಶ್ರೀ ಡಿ.ಎಸ್‌. ನಾಗೇಂದ್ರಪ್ಪ ಅಪರ ಅಬಕಾರಿ ಆಯುಕ್ತರು, ಕರ್ನಾಟಕ ರಾಜ್ಯ ಪಾನೀಯ 
ಅಬಕಾರಿ ಜಂಟಿ ಆಯುಕ್ತರು, ಬೆಂಗಳೂರು ವಿಭಾಗ, | ನಿಗಮ ಇಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಖಾಲಿ 
ಬೆ೦ಗಳೂರು. ಹುದ್ದೆಯಲ್ಲಿ. 























ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೮೯ 








ಲ 
02. | ಶ್ರೀ ಹೆಚ್‌.ಪಿ. ಈರಪ್ಪ ಅಪರ ಅಬಕಾರಿ ಆಯುಕ್ತರು (ಜಾರಿ ಮತ್ತು ಅಪರಾಧ), 
ಅಬಕಾರಿ ಜ೦ಟಿ ಆಯುಕ್ತರು, ಅಬಕಾರಿ ಆಯುಕ್ತರ ಕಛೇರಿ, ಇಲ್ಲಿ ಹೊಸದಾಗಿ 
ರಾಜ್ಯ ವಿಚಕ್ಷಣ ದಳ, ಬೆ೦ಗಳೂರು. ಸೃಜಿಸಲಾಗಿರುವ ಖಾಲಿ ಹುದ್ದೆಯಲ್ಲಿ. 

















ಆಡಳಿತಾತ್ಮಕ ಕಾರಣಗಳಿಂದ ಅಧಿಸೂಚನೆ ಸಂಖ್ಯೆ:ಆಇ 62 ಇಪಿಎಸ್‌ 2010, ದಿನಾಂಕ:03-12-2010ನ್ನು ಸಮ ಸಂಖ್ಯೆಯ ಅಧಿಸೂಚನೆ 
ದಿನಾಂಕ:04-12-2010ರಂದು ಸದರಿ ಆದೇಶವನ್ನು ತಡೆಹಿಡಿಯಲಾಗಿದೆಯೆಂದು ಆದೇಶ ಹೊರಡಿಸಲಾಗಿತ್ತು. ದಿನಾಂಕ:04-12-2010ರ 
ಅಧಿಸೂಚನೆಯಲ್ಲಿ ಅಬಕಾರಿ ಅಪರ ಆಯುಕ್ತರ ವೃಂದಕ್ಕೆ ಮಾಡಲಾದ ವರ್ಗಾವಣೆಯನ್ನು ಈ ಕೆಳಕಂಡಂತೆ ಮಾರ್ಪಡಿಸಿ ವರ್ಗಾಯಿಸಿ ಆದೇಶ 
ಹೊರಡಿಸಿದೆ. 


























ಕ್ರಮ 
ನ ಅಧಿಕಾರಿಯ ಹೆಸರು ಸ್ಲಾನಪನ್ನ ಮುಂಬಡಿ ನೀಡಿ ನೇಮಿಸಿರುವ ಹುದೆ ಮತು ಸ್ಥಳ 
ಸಂಖೆ ಛಿ Kl ಮ ಎ ೨ ಛು 
01. | ಶ್ರೀ ಡಿ.ಎಸ್‌. ನಾಗೇಂದ್ರಪ್ಪ ಅಪರ ಅಬಕಾರಿ ಆಯುಕ್ತರು (ಜಾರಿ ಮತ್ತು ಅಪರಾಧ), ಅಬಕಾರಿ 
ಆಯುಕ್ತರ ಕಛೇರಿ, ಬೆಂಗಳೂರು. 
02. | ಶ್ರೀ ಹೆಚ್‌.ಪಿ. ಈರಪ್ಪ ಅಪರ ಅಬಕಾರಿ ಆಯುಕ್ತರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ 
ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 390 ಆರ್ಥಿಕ ಇಲಾಖೆ (ಅಬಕಾರಿ) 


ತಿದ್ದುಪಡಿ 
ಸಂಖ್ಯೆ: ಎಫ್‌ಡಿ 62 ಇಪಿಎಸ್‌ 2010, ಬೆಂಗಳೂರು, ದಿನಾಂಕ: 16ನೇ ಮಾರ್ಚ್‌, 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ 06 ಇಪಿಎಸ್‌ 2011, ದಿನಾಂಕ:14-03-2011 ಎಂಬುದರ ಬದಲಾಗಿ, ಎಫ್‌ಡಿ 62 ಇಪಿಎಸ್‌ 
2010, ದಿನಾಂಕ:14-03-2011 ಎ೦ದು ಹಾಗೂ ಎರಡನೇ ಕಂಡಿಕೆಯ ಮೂರನೇ ಸಾಲಿನ “ಅಧಿಸೂಚನೆಯಲ್ಲಿ” ಎಂಬ ಪದದ ನಂತರ ಈ ಕೆಳಕಂಡ 
ವಾಕ್ಯವನ್ನು ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು 


“ನೀಡಲಾದ ತಡೆಯಾಜ್ಞೆಯನ್ನು ತೆರವುಗೊಳಿಸಿದ್ದು, ದಿನಾ೦ಕ:03-12-2010ರ ಅಧಿಸೂಚನೆಯಲ್ಲಿ ಅಬಕಾರಿ ಅಪರ ಆಯುಕ್ತರ 
ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಿಸಿದ ಹುದ್ದೆಗಳ ವರ್ಗಾವಣೆ ಆದೇಶವನ್ನು ಈ ಕೆಳಕಂಡಂತೆ ಮಾರ್ಪಡಿಸಿ ಆದೇಶ ಹೊರಡಿಸಿದೆ.” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 391 ಆರ್ಥಿಕ ಇಲಾಖೆ (ಅಬಕಾರಿ) 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 26 ಎಬಿಸಿ 2011, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 99 ಎಸ್‌ಎಎಸ್‌ 2011 ದಿನಾಂಕ 8/3/2011 ರಲ್ಲಿ ಶ್ರೀ ಅನುರಾಗ್‌ ತಿವಾರಿ, ಐ.ಎ.ಎಸ್‌. 
(ಕಿರಿಯ ಶ್ರೇಣಿ), ಮಧುಗಿರಿ ಉಪ ವಿಭಾಗಾಧಿಕಾರಿ, ಮಧುಗಿರಿ ಇವರನ್ನು ತುಮಕೂರು ಮಹಾನಗರಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಜಯವಿಭವಸ್ಥಾಮಿ, ಕೆ.ಎ.ಎಸ್‌. ಇವರ ಸ್ಥಾನದಲ್ಲಿ ನಿಯೋಜಿಸುವ ಸಲುವಾಗಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಅದರಂತೆ ಶ್ರೀ ಅನುರಾಗ್‌ ತಿವಾರಿ, ಐ.ಎ.ಎಸ್‌. (ಕಿರಿಯ ಶ್ರೇಣಿ), ಇವರನ್ನು ದಿನಾಂಕ 14//2011ರಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ತುಮಕೂರು ಮಹಾನಗರಪಾಲಿಕೆ ಆಯುಕ್ತರ ಹುದ್ದೆಯಲ್ಲಿ ನಿಯೋಜಿಸಿ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಮಹೇಶ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ಮಹಾನಗರಪಾಲಿಕೆ-2) 
ಪಿ.ಆರ್‌. 392 ನಗರಾಭಿವೃದ್ದಿ ಇಲಾಖೆ 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪಿಲ್‌ ೧೪, ೨೦೧೧ ಭಾಗ-೨ 





PERSONNEL & ADMINISTRATIVE REFORMS SECRETARIAT 
NOTIFICATION 
NO. DPAR 673 SAS 2010, Bengaluru, Dated 22nd March, 2011 


In partial modification of Government Notification of even number dated 30-12-2010, Sri M.Maheshwar Rao, IAS (KN- 
95), is promoted to officiate in the Supertime Scale of IAS carrying the pay scale of Rs. 37400-67000+GP Rs. 10,000 with effect 
from 17-1-2011 i.e. date on which he returned to the State Cadre after completing training in Singapore. As ೩ consequence, the 
orders issued in Government Notification dated 30-12-2010 according proforma promotion to Sri M.Maheshwar Rao, IAS, in terms 
of Government of India Letter No. 11030/17/93-AIS(Il), dated 11-4-2001 and No. 14021/12/2008- AIS-ll, dated 12-03-2010 stands 
cancelled. 


Except to this extent, the notification of even number dated 30-12-2010 shall remain unchanged. 


BY ORDER AND IN THE NAME OF THE GOVERNOR OF KARNATAKA, 
ASHOK P. ATRE, 
Under Secretary to Government (1/0), 
P.R.393 DP & AR (Services-l) 


NOTIFICATION 
NO. DPAR 202 SPS 2010, Bengaluru, Dated 2275 March, 2011 


Dr. A.Subramanyeswara Rao, IPS (KN-2002), Superintendent of Police, Dakshina Kannada District, Mangalore is 
transferred with immediate effect and posted until further orders as Superintendent of Police, Internal Security Division, Bengaluru in 
the existing vacancy. 


The orders issued in Government Notification No.DPAR/164/SPS/2010, dated: 18/08/2010 posting 
Dr.A. Subramanyeswara Rao, IPS as Superintendent of Police, Hassan District, Hassan stands cancelled. 


Sri. M.N.Nagaraj, IPS (KN-2003), Superintendent of Police waiting for posting is posted with immediate effect and until 
further orders as Superintendent of Police, Chitradurga District, Chitradurga vice Sri. Labhu Ram, IPS transferred. 


Sri. Labhu Ram, IPS (KN-2004), Superintendent of Police, Chitradurga District, Chitradurga is transferred with immediate 
effect and posted until further orders as Superintendent of Police, Dakshina Kannada District, Mangalore vice Dr. 
A.Subramanyeswara Rao, IPS transferred. 


By Order and in the Name of the Governor of Karnataka, 
ASHOK P. ATRE, 
Under Secretary to Government, 
P.R.394 DP & AR (Services-IV) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಆಇ 153 ಎಸ್‌ಜೆಡಿ 2011, ಬೆ೦ಗಳೂರು, ದಿನಾಂಕ: 18ನೇ ಮಾರ್ಚ್‌, 2011 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 28 ಆಸೇವ 2011 ದಿ:18-03-2011ರನ್ವಯ ಶ್ರೀ ಪಿ.ಕೆ. ಸುಬ್ಬಯ್ಯ, ಕೆ.ಎ.ಎಸ್‌. ಅಧಿಕಾರಿ (ಹಿರಿಯ 
ಶ್ರೇಣಿ), ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಬೆ೦ಗಳೂರು, ಇಲ್ಲಿನ ಖಾಲಿ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 395 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಪಸಂಮೀ 199 ಪಅಸೇ 2007(ಭಾ), ಬೆ೦ಗಳೂರು, ದಿನಾಂಕ: 21ನೇ ಮಾರ್ಚ್‌, 2011 


ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲ್ಮನವಿ ಅರ್ಜಿ ಸಂಖ್ಯೆ:3703/2009 ವಜಾಗೊಂಡಿರುವ ಹಾಗೂ ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯ ನಿಂದನಾ ಅರ್ಜಿ ಸಂಖ್ಯೆ:208/2008ಗಳು ವಿಲೆಗೊಂಡಿರುವ ಹಿನ್ನೆಲೆಯಲ್ಲಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಇಲಾಖೆಯಲ್ಲಿ ಇದು ವರ್ಷಗಳಿಗೂ ಮೀರಿ ನಿಯೋಜನೆ ಮೇಲೆ ತಾಲ್ಲೂಕು ಪಂಚಾಯತ್‌ನ ಕಾರ್ಯನಿರ್ವಣಣಾಧಿಕಾರಿಗಳಾಗಿ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೯೧ 


ಕಾರ್ಯನಿರ್ವಹಿಸುತ್ತಿರುವ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳ ನಿಯೋಜನಾ ಸೇವೆಯನ್ನು ಇಲಾಖಾ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರುಗಳ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂದಕ್ಕೆ ಪಡೆಯಲಾಗಿದೆ. 



































ಕ್ರಮ 

ಸಂಖ್ಯೆ ಅಧಿಕಾರಿಯ ಹೆಸರು ಹಾಗೂ ಪದನಾಮ 
1 2 

(1) ಡಾ: ವಿ.ಕೆ. ದೇಶಪಾಂಡೆ, ಸಹಾಯಕ ನಿರ್ದೇಶಕರು 
(2) ಡಾ: ಎಂ.ಹೆಚ್‌. ತಿಪ್ಪೇಸ್ವಾಮಿ, ಸಹಾಯಕ ನಿರ್ದೇಶಕರು 
(3) ಡಾ: ಕೆ.ವಿ. ದೇವರಾಜುಲು, ಸಹಾಯಕ ನಿರ್ದೇಶಕರು 
(4) ಡಾ: ಆರ್‌.ಸಿ. ಕಮತ್‌, ಸಹಾಯಕ ನಿರ್ದೇಶಕರು 

(5) ಡಾ: ಹೆಚ್‌. ಚಂದ್ರಶೇಖರಪ್ಪ, ಸಹಾಯಕ ನಿರ್ದೇಶಕರು 
(6) ಡಾ: ಕೆ.ವಿ. ನಾಗರಾಜು, ಸಹಾಯಕ ನಿರ್ದೇಶಕರು 

(7) ಡಾ: ಬಿ. ವೀರಭದ್ರಪ್ಪ ಸಹಾಯಕ ನಿರ್ದೇಶಕರು 

(8) ಡಾ: ಎಸ್‌. ಶಶಿಕುಮಾರ್‌, ಸಹಾಯಕ ನಿರ್ದೇಶಕರು 














ಮೇಲ್ಕಂಡ ಎಲ್ಲಾ ಅಧಿಕಾರಿಗಳು ಕೂಡಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ನಿಯೋಜನಾ ಸೇವೆಯಿಂದ 
ಬಿಡುಗಡೆಗೊಂಡು, ಆಯುಕ್ತರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ವಿಶ್ವೇಶ್ವರಯ್ಯ ಚಿಕ್ಕ ಗೋಪುರ, ಬೆ೦ಗಳೂರು ಇವರಲ್ಲಿ ಕರ್ತವ್ಯಕ್ಕೆ 
ಹಾಜರಾಗುವಂತೆ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಕೆ. ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 
ಪಿ.ಆರ್‌. 396 (ಪಶುಸಂಗೋಪನೆ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 
ಶ್ರೀ ಕೆ. ಶೇಖರಪ್ಪ, ಅಧ್ಯಕ್ಷರು, ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಶಿವಮೊಗ್ಗ ಇವರಿಗೆ ರಾಜ್ಯ ಸಚಿವರ ದರ್ಜೆ 
ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎ.ರಾಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 397 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ರಾಜ್ಯ ಶಿಷ್ಠಾಚಾರ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಆಸೇವ 2011, ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌, 2011 
ಶ್ರೀ ಎಂ. ತಿಮ್ಮಪ್ಪ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ವಿಜಯನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ತೋರಣಗಲ್‌, ಬಳ್ಳಾರಿ ಜಿಲ್ಲೆ - ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 398 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 


No. DPAR 128 SAS 2011, Bengaluru, Dated 17" March, 2011. 

Sri Chakravarthi Mohan, IAS (KN 99), Director, Pre-University Education & Executive Director, Karnataka 
Examinations Authority, Bengaluru is transferred with immediate effect and posted until further orders as Deputy 
Commissioner, Ramanagara District, Ramanagara relieving the Deputy Commissioner, Bengaluru Rural District of 
additional charge. 

This issues with the concurrence of the Election Commission of India vide letter No. 100/KT-LA/2011, dated 17-3-2011. 


By Order and in the Name of the Governor of Karnataka, 


ASHOK P. ATRE, 
P.R. 399 Under Secretary to Government, 
DP & AR (Services) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 549 ಸಅಸೇ 2010, ಬೆ೦ಗಳೂರು, ದಿನಾಂಕ: 23ನೇ ಮಾರ್ಚ್‌, 2011 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ¥, 14050-350-14400-400-16800-450-19500-525-22650-600-25050ರ ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ: 








ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ದ ಬಡಿ ನೀಡಿ ನೇಮಿಸಲಾದ ಹುದೆ - ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ ಇ 6 
1) ರಾಮಸ್ವಾಮಿ ಬಿ. ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ 
ಸಮಾಜ ಕಲ್ಯಾಣ ಇಲಾಖೆ ಸಕ್ಕರೆ)-ಶ್ರೀ ಸಿ. ಶ್ರೀನಿವಾಸ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 





ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 


2) | ಶಿವಸುಬ್ರಮಣಿ ಎಂ. ವಿ. 
ಮತ್ತು ತಂತ್ರಜ್ಞಾನ ಇಲಾಖೆ-ಶ್ರೀ ಎಂ. ವಿ. ಕೃಷ್ಣಮೂರ್ತಿ ಇವರ ವಯೋ 











ಮು ಬು ನಿವೃತ್ತಿಯಿಂದ ತೆರವಾದ ಹುದ್ದೆಗೆ 
4) ಮಂಜುನಾಥ ಪಾಟೀಲ್‌, ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ- ಶ್ರೀ ಜಿ.ಕೆ. ಗುರಾಣಿ ಇವರ 
ಕೃಷಿ ಇಲಾಖೆ ಸ್ಥಾನದಲ್ಲಿ 
4) ಆನಂದಕುಮಾರ್‌ ಪಿ. ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಆಡಳಿತ-2) - 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಶ್ರೀ ಎನ್‌. ಹೇಮರಾಜು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
5) ವೀರಭದ್ರಯ್ಯ ಅಧೀನ ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ ಇಲ್ಲಿ ಹೊಸದಾಗಿ 
ರಾಜ್ಯ ಚುನಾವಣಾ ಆಯೋಗ ಸೃಜಿಸಲಾದ ಅಧೀನ ಕಾರ್ಯದರ್ಶಿ ಹುದ್ದೆಗೆ 





ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಸಿ)-ಶೀ ಜಿ. ಸಿದ್ದಗಂಗಯ್ಯ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 


6) ವಿರಕ್ಷಮಠ್‌ ಎಸ್‌.ಎಸ್‌. 
ಲೋಕೋಪಯೋಗಿ ಇಲಾಖೆ 














7) ಬಾಲಕೃಷ್ಣಯ್ಯ ಎಸ್‌. ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ - ಶ್ರೀ ಟಿ. ಗಂಗಾಧರ್‌ 
ಜಲ ಸಂಪನ್ಮೂಲ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 

8) ei. ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಕಾರ್ಯಕಾರಿ) - ಶ್ರೀ ಕೆ. ಎಸ್‌. 

ಸಿ.ಆ.ಸು. ಇಲಾಖೆ (ಸೇವಾ ನಿಯಮಗಳು) ಮಂಜುನಾಥ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
9) uke ತತ್ರ. ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ-1 ಮತ್ತು ಬಂಡವಾಳ 
Ss ಹೂಡಿಕೆ) - ಶ್ರೀ ಡಿ.ಪಿ.ಮುರುಡಿ ಇವರ ವಯೋನಿವೃತ್ತಿಯಿ೦ದ ತೆರವಾದ 
ಆರ್ಥಿಕ ಇಲಾಖೆ ವ 
ಹುದ್ದೆಗೆ. 

10) | ಜಯಧರ್‌ ಎಸ್‌.ಎಸ್‌. ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಆಡಳಿತ ಸುಧಾರಣೆ- 

ನಿಯೋಜನೆ ಮೇಲೆ ರಾಜಕೀಯ ವಿಶ್ರಾಂತಿ ವೇತನ) - ಶ್ರೀ ಎಲ್‌.ಎಸ್‌. ಚಂದಶೇಖರಾವ್‌ 














ಸಹಾಯಕ ಪೌರ ಆಯುಕ್ತರು, ಜಮಖಂಡಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೯೩ 


ಲ 








ಗೀತಕುಮಾರಿ ಎನ್‌. 
ಗ್ರಾ.ಅ. ಮತ್ತು ಪಂ.ರಾ. ಇಲಾಖೆ ಕಾರ್ಯದರ್ಶಿಯವರ 
ಆಪ್ತ ಶಾಖೆ 


ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ - 
ಶ್ರೀ ಎಂ. ಕೆ. ಭರ್ಮರಾಜಪ್ಪ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ. 





12) 


ಸೋಮಣ್ಣ ವಿ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯಾಜ್ಯಗಳ ಇಲಾಖೆ 


ಅಧೀನ ಕಾರ್ಯದರ್ಶಿ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯಾಜ್ಯಗಳ ಇಲಾಖೆ - ಶ್ರೀ ಹೆಚ್‌. ಬಿ. ರಘುನಾಥ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 





13) 


೨ ಕಷಹಪ 
ಕೆ.ಸಿ ಕೃಷ್ಣಪ್ಪ, 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ 
ತ್‌ ಮೆ 


ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ (ವಾರ್ತಾ)- 
ಹೊಸದಾಗಿ ಸೃಜಿಸಲಾದ ಹುದ್ದೆಗೆ. 





14) 


ರವಿಕುಮಾರ್‌ ಸಿ. 
ಶಿಕ್ಷಣ ಇಲಾಖೆ 


ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಜನಸ್ಪಂದನ ಕೋಶ)-ಶ್ರೀಮತಿ 
ರಂಗಮ್ಮ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 





15) 


ಎ.ಪಿ. ರಾಮಕೃಷ್ಣ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ - 
ಶ್ರೀಮತಿ ಪಿ. ಆರ್‌. ಕಲಾವತಿ ಇವರ ದೀರ್ಫಕಾಲದ ರಜೆಯಿಂದ 
ತೆರವಾದ ಹುದ್ದೆಗೆ 





16) 





ಕೆ. ವಿಶ್ವನಾಥ್‌, 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 








ಮುಖ್ಯಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಹೊಸದಾಗಿ ಸೃಜಿಸಲಾದ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ 





ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ : 









































ba ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ - ಇಲಾಖೆ 
$ 

1) ಶ್ರೀನಿವಾಸಮೂರ್ತಿ ಎನ್‌. ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಸೇವೆಗಳು-1) - 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಶ್ರೀ ಕೆ.ಜಿ. ಅನಂತ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ 
(ಆಡಳಿತ ಮತ್ತು ಮುಂಗಡಗಳು) 

2) ಎಂ. ಎಸ್‌. ಶಿವರಾಮ್‌, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ ಮತ್ತು 
ಅಧೀನ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ ಮುಂಗಡಗಳು) - ಶ್ರೀ ಎನ್‌. ಶ್ರೀನಿವಾಸಮೂರ್ತಿ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

3) ಶ್ರೀನಿವಾಸ್‌ ಸಿ. ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ(ಗಣಿ) - 
ಅಧೀನ ಕಾರ್ಯದರ್ಶಿ, ಶ್ರೀ ಎ. ಚನ್ನೇಗೌಡ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) 

4) | ಎನ್‌. ಹೇಮರಾಜು ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ - ಶ್ರೀ ಎಸ್‌.ಆರ್‌. ಶಂಕರ್‌ 
ಅಧೀನ ಕಾರ್ಯದರ್ಶಿ, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 
ಸಿ.ಆ.ಸು. ಇಲಾಖೆ (ಆಡಳಿತ-2) 

5) ದೊಡ್ಡವೀರೇಗೌಡ ಸಿ. ಅಧೀನ ಕಾರ್ಯದರ್ಶಿ, (ಕಾನೂನು ಕೋಶ) ಶಿಕ್ಷಣ ಮತ್ತು ಆರೋಗ್ಯ 
ಉಪನಿರ್ದೇಶಕರು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ - ಶ್ರೀ ಎನ್‌. ನಂಜಪ್ಪ ಇವರ 
ಕರ್ನಾಟಕ ಸರ್ಕಾರ ಸಚಿವಾಲಯ, ತರಬೇತಿ ಸಂಸ್ಥೆ ನ ತರವಾಡು ಬಟ ಯ 

6) | ಚಂದ್ರಶೇಖರರಾವ್‌ ಎಲ್‌.ಎಸ್‌. ಉಪನಿರ್ದೇಶಕರು 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ ಕರ್ನಾಟಕ ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆ ಮ 
(ಆಡಳಿತ ಸುಧಾರಣೆ -ಕಾರ್ಯಾಧ್ಯಯನ) ಶ್ರೀ ದೊಡ್ಡವೀರೇಗೌಡ ಸಿ. ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 

7) ಕೆ.ಬಿ. ಧನಂಜಯಪ್ಪ ಅಧೀನ ಕಾರ್ಯದರ್ಶಿ, ರಾಜಭವನ - ಶ್ರೀ ಎಂ.ಪಿ. ಗೋವಿಂದರಾಜು 
ಅಧೀನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 

8) ವಿ. ಸಾಯಿಬಾಬ ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ - ಶ್ರೀ ಕೆ.ಬಿ. 
ಯೋಜನಾ ಇಲಾಖೆ (ಸಾಂಖ್ಯಿಕ-5) ಧನಂಜಯಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 

9) ಟಿ. ಗಂಗಾಧರ್‌ ಅಧೀನ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ - 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಕೆ.ಎ.ಟಿ.) ಶ್ರೀ ಎಂ.ಎಸ್‌. ಶಿವರಾಮ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 





















































೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 
10) ಎನ್‌. ನಂಜಪ್ಪ ಆಡಳಿತಾಧಿಕಾರಿ, ಎನ್‌.ಸಿ.ಸಿ. ನಿರ್ದೇಶನಾಲಯ - ಖಾಲಿ ಹುದ್ದೆಗೆ. 
ಅಧೀನ ಕಾರ್ಯದರ್ಶಿ, (ಕಾನೂನು ಕೋಶ) ಶಿಕ್ಷಣ ಮತ್ತು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
11) ಕೆ.ಹೆಚ್‌. ಚಂದ್ರಯ್ಯ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ - (ರಾಜ್ಯ ಶಿಷ್ಠಾಚಾರ) - 
ಅಧೀನ ಕಾರ್ಯದರ್ಶಿ.ಸಿ.ಆ.ಸು. ಇಲಾಖೆ ಶ್ರೀ ಕೆ. ರಹಮತ್‌ ಉಲ್ಲಾ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ 
(ರಾಜ್ಯ ಶಿಷ್ಠಾಚಾರ - ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ) 
12) ಕೆ.ಎಸ್‌. ಮಂಜುನಾಥ್‌ ಅಧೀನ ಕಾರ್ಯದರ್ಶಿ, ಯೋಜನಾ ಇಲಾಖೆ - (ಸಾಂಖ್ಯಿಕ-5 ) 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಕಾರ್ಯಕಾರಿ) ಶ್ರೀ ವಿ. ಸಾಯಿಬಾಬಾ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
13) | ಎಸ್‌. ಬಿ. ಸಸಾಲಟ್ಟಿ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ - (ಆಡಳಿತ) - ಶ್ರೀ ಎಂ.ಎನ್‌. 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು) | ಸೋಮಶೇಖರ್‌ ಇವರ ಮುಂಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
14) | ಜಿ. ಸಿದ್ದಗಂಗಯ್ಯ, ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು)- 
ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು | ಶ್ರೀ ಎಸ್‌. ಬಿ. ಸಸಾಲಟ್ಟಿ ಇವರ ವರ್ಗಾವಣೆಯಿಂದ ತೆರವಾಗಲಿರುವ 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಸಿ) ಹುದ್ದೆಗೆ. 
15) | ಎನ್‌. ರಾಮೇಗೌಡ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇಲಾಖೆ (ಮಾನವ ಹಕ್ಕುಗಳು) — ಶ್ರೀಮತಿ ಎಂ. ಮಹಾಲಕ್ಷ್ಮಮ್ಮ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
16) ಎಂ. ಮಹಾಲಕ್ಷ್ಮಮ್ಮ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
ಅಧೀನ ಕಾರ್ಯದರ್ಶಿ, (ವೆಚ್ಚ-7 ಮತ್ತು 8) - ಶ್ರೀ ಎನ್‌. ರಾಮೇಗೌಡ ಇವರ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ | ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 
(ಮಾನವ ಹಕ್ಕುಗಳು) 
17) ಜಿ. ಕೆ. ಗುರಾಣಿ ಇವರ ಸೇವೆಯನ್ನು ಸಿ.ಆ.ಸು.ಇ. (ಸೇವೆಗಳು) ವಶಕ್ಕೆ ಹಿಂಪಡೆಯಲಾಗಿದೆ. 
ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 400 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 202 SPS 2010(P), Bengaluru, Dated 25" March, 2011. 























The following IPS officers of 1998 batch borne on the cadre of Karnataka are promoted to officiate in the Selection Grade 
of IPS viz., in the scale of pay of ¥. 37,400-67000+GP 8700/- with effect from 01-01-2011 and they are continued in the posts 
presently held by them. 

lo NAME OF THE OFFICER AND POST HELD 

1 Sri Pankajkumar Thakur, 
Assistant Director, Intelligence Bureau, GOI, New Delhi, (Proforma Promotion) 

2 Sri Nimbalkar Hemant M. 
Superintendent of Police, State Intelligence, Bengaluru (Cadre post) 

3 Sri Manish Kharbikar, 
Superintendent of Police, Mysuru District, Mysuru (Cadre post) 

4 Sri Soumendu Mukherjee, 
FRRO, Intelligence Bureau, GOI, Bengaluru (Proforma Promotion) 
Sri Ravindra Prasad, 

? Commandant 1* Bettalion, KSRP, Bengaluru (Cadre post) 

6 Sri Shivakumar B. 
Superintendent of Police, Railways, Bengaluru (Cadre post) 














By Order and in the Name of the Governor of Karnataka, 
ASHOK P. ATRE, 
Under Secretary to Government, 
DP & AR (Services-IV) 


P.R. 401 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೯೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 417 ಆಸೇವ 2009, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2011 
ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರ ಅಡಿಯಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ 1999 ನೇ ತಂಡದಲ್ಲಿ ಆಯ್ಕೆ ಹೊಂದಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ. 96 ಆಸೇವ 2007. 
ದಿನಾಂಕ: 11-07-2007 ರಲ್ಲಿ ಕೆ.ಎ.ಎಸ್‌. ಗ್ರೂಪ್‌-ಎ ಕಿರಿಯ ಶ್ರೇಣಿ ಹುದ್ದೆಗೆ ನೇಮಕಾತಿ ಹೊಂದಿದ ಶ್ರೀ ಸಂಗಪ್ಪ ಇವರು 2 ವರ್ಷದ ಪರೀಕ್ಷಾರ್ಥ 
ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) 
ನಿಯಮಗಳು 1977 ರ ನಿಯಮ 5(1)(ಎ) ಪ್ರಕಾರ ಘೋಷಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಪದನಾಮ ಕೆ.ಎ.ಎಸ್‌. (ರಿಯ ಶೇಣಿ) 2 ವರ್ಷಗಳ ಪರೀಕ್ಷಾರ್ಥ 
ವೃಂದಕ್ಕೆ ಹಾಜರಾದ ದಿನಾಂಕ ಅವಧಿಯನ್ನು ಪೂರೈಸಿದ ದಿನಾಂಕ 











ಶ್ರೀ ಸಂಗಪ, 
ಜೆ ky 12-07-2007 (ಪೂರ್ವಾಹೃ) 12-07-2009 
ಉಪವಿಭಾಗಾಧಿಕಾರಿ, ಗುಲ್ಬರ್ಗ ಉಪವಿಭಾಗ, ಗುಲ್ಬರ್ಗ 

















ಈ ಆದೇಶವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿಯಿರುವ W.P. NO. 1449/2006 ಮೇಲಿನ ಅಂತಿಮ ತೀರ್ಪಿಗೆ ಮತ್ತು 
ಯಾವುದೇ ಇತರೆ ತತ್ಸಂಬಂಧವಿರಬಹುದಾದ ವ್ಯಾಜ್ಯಗಳ ತೀರ್ಪಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 402 ಸಿ.ಆ.ಸು.ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಆಸೇನಿ 2010, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2011 
ಶ್ರೀ ಈ. ರಾಧಾಕೃಷ್ಣ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾಧಿಕಾರಿ, ಮಾಹಿತಿ ತಂತ್ರಜ್ಞಾನ ನಿರ್ದೇಶನಾಲಯ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 403 ಸಿ.ಆ.ಸು.ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 


No. LCA-ll. 11 (Rtmt)/2011, Bengaluru, Dated 22nd March, 2011. 


Smt. Rajivi Bai, Chief Administrative Officer, Prl. District & Sessions Court, Shivamoga, is permitted to retire from service 
with effect from 31-03-2011, on attaining the age of superannuation, under Rule 95(1) of K.C.S. Rules. 


By Order, 
K.V. VENKATESH, 
P.R. 404 ASSISTANT REGISTRAR 


NOTIFICATION 
No. HCE. 1287/2010, Bengaluru, Dated 22nd March, 2011. 
Sri N. Jayappa, Section Officer of this office is permitted to retire from service on attaining the age of superannuation 
w.e.f. the afternoon of 31-03-2011 and he will be relieved of his duties in this office on the afternoon of 31-03-2011. 


By Order of Hon'ble the Chief Justice, 
K.S. MUDAGAL, 
P.R. 405 REGISTRAR (JUDICIAL) 


NOTIFICATION 
No. HCE. 1285/2010, Bengaluru, Dated 22nd March, 2011. 
Sri G. Shivalingaiah, Court Officer of this office is permitted to retire from service on attaining the age of superannuation 
w.e.f. the afternoon of 31-03-2011 and he will be relieved of his duties in this office on the afternoon of 31-03-2011. 


By Order of Hon'ble the Chief Justice, 
K.S. MUDAGAL, 
P.R. 406 REGISTRAR (JUDICIAL) 


೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪಿಲ್‌ ೧೪, ೨೦೧೧ ಭಾಗ-೨ 





NOTIFICATION 
No. HCE. 1286/2010, Bengaluru, Dated 22nd March, 2011. 


Sri M.P. Devaraj, Court Officer of this office is permitted to retire from service on attaining the age of superannuation w.e.f. 


the afternoon of 31-03-2011 and he will be relieved of his duties in this office on the afternoon of 31-03-2011. 


By Order of Hon'ble the Chief Justice, 
K.S. MUDAGAL, 
P.R. 407 REGISTRAR (JUDICIAL) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ: 17/18ನೇ ಮಾರ್ಚ್‌, 2011 


ಶ್ರೀಮತಿ ಎಸ್‌. ಕುಸುಮಕುಮಾರಿ, ತಹಶೀಲ್ದಾರ್‌, ಇವರನ್ನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು 
ಇಲ್ಲಿಗೆ ನಿಯೋಜನೆ ಮೇರೆಗೆ ದಿನಾಂಕ: 23-08-2007ರಿಂದ ಮೂರು ವರ್ಷಗಳವರೆಗೆ ನೇಮಿಸಿದ್ದು, ಸದರಿಯವರ ನಿಯೋಜನೆ ಅವಧಿಯು 
ದಿನಾಂಕ:22-08-2010ಕ್ಕೆ ಮುಕ್ತಾಯಗೊಂಡಿದ್ದು ಸದರಿಯವರನ್ನು ಪುನಃ ದಿನಾಂಕ: 23-08-2011ರವರೆಗೆ ವಿಸ್ತರಿಸಿ ಬೆ೦ಗಳೂರು ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 408 ಕಂದಾಯ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಕಂಇ 37 ಆರ್‌ಇಹೆಚ್‌ 2011, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್‌, 2011 


ಶ್ರೀ ಎಂ.ಎನ್‌. ಮಹೇಶ್ವರಪ್ಪ, ಮುಖ್ಯ ಇಂಜಿನೀಯರ್‌ ಇವರನ್ನು ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 70 ಸೇಇಮು 2011, ದಿನಾಂಕ: 
16-03-2011ರಲ್ಲಿ ಮುಖ್ಯ ಇಂಜಿನೀಯರ್‌, ಬಾಗಲಕೋಟಿ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ ಈ ಹುದ್ದೆಗೆ ನೇಮಕ ಮಾಡಲು ಅವರ 
ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿರುವ ಮೇರೆಗೆ ಸದರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮುಖ್ಯ ಇಂಜಿನೀಯರ್‌ ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 409 ಕಂದಾಯ ಇಲಾಖೆ (ಭೂಸ್ವಾ-2 ಮತ್ತು ಪುನರ್ವಸತಿ) 


ಅಧಿಸೂಚನೆ 
ಸಂಖ್ಯೆ: ಕಂಇ 10 ಆರ್‌ಇಹೆಚ್‌ 2011, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2011 
ಕರ್ನಾಟಕ ಅಭಿವೃದ್ಧಿ ಮಂಡಳಿಗಳ (ತಿದ್ದುಪಡಿ) ಅಧಿನಿಯಮ 1985ರ ಅಧ್ಯಾಯ ॥-ಎ ರಲ್ಲಿನ ಕಲಂ 12ಎ, ಉಪ ಕಲಂ 361 ಮತ್ತು 
3%) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಸಂತೋಷ್‌ ಬಿ. ಹೊಕ್ರಾಣಿ, ಬಾಗಲಕೋಟೆ ಇವರನ್ನು ಬಾಗಲಕೋಟೆ 
ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಶ್ರೀ ಕುಮಾರ ಜಿ. ಯಳ್ಳಿಗುತ್ತಿ, ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಶ್ರೀ ಕುಮಾರ ಜಿ, ಯಳ್ಳಿಗುತ್ತಿ ಕುಂಬಾರಮಡವು, ಹಳೆಪೇಟೆ, ಬಾಗಲಕೋಟೆ ಇವರು ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯತ್ವಕ್ಕೆ 
ನೀಡಿರುವ ರಾಜೀನಾಮೆಯನ್ನು ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 410 ಕಂದಾಯ ಇಲಾಖೆ (ಭೂಸ್ವಾ-2 ಮತ್ತು ಪುನರ್ವಸತಿ) 


ಭಾಗ-೨ ಕರ್ನಾಟಕ ರಾಜ್ಮಪತ್ರ 


ಲಾ 


ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೯೭ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈೆ 09 ರೇಉನಿ 2011, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2011 
ಶ್ರೀ ಸಿ.ಪಿ. ಯೋಗೇಶ್ವರ, ಅಧ್ಯಕ್ಷರು, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಇವರು ಸದರಿ ಹುದ್ದೆಗೆ ದಿನಾಂಕ: 19-03-2011 
ರಂದು ನೀಡಿರುವ ರಾಜೀನಾಮೆಯನ್ನು ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ಸರ್ಕಾರ ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಡಿ. ಓಬಪ್ಪ, 
ಸರ್ಕಾರದ ಉಪ ಕಾರ್ಯದರ್ಶಿ(ರೇ « ಸ), 
ಪಿ.ಆರ್‌. 411 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 30 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2011 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಕವಿಪ್ರನಿನಿ/ಎಸ್‌.ಎ/3/19830/10-11/3 ದಿನಾಂಕ: 25-01-2011ರಲ್ಲಿ ಶ್ರೀ ಮಾಲತೇಶ್‌ ಎನ್‌. ಕೊಡ್ಲಿಯವರ್‌, 
ಕಾರ್ಯಪಾಲಕ ಇಂಜಿನಿಯರ್‌ (ವಿದ್ಯುತ್‌), ಇವರನ್ನು ನಿಯೋಜನೆ ಮೇಲೆ ಸ್ಥಳ ನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, 

ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 412 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


HIGH COURT OF KARNATAKA 
NOTIFICATION 
No. LCA-ll. 11 (Rtmt)/2011, Bengaluru, Dated 28th March, 2011. 


Sri Muralidhar Ramachandra Deshpande, Chief Administrative Officer, District & Sessions Court, Koppal, is permitted to 


retire from service with effect from 30-04-2011, on attaining the age of superannuation, under Rule 95(1) of K.C.S. Rules. 


By Order, 
K.V. VENKATESH, 
P.R.413 ASSISTANT REGISTRAR 


NOTIFICATION 
No. HCE. 950/2005, Bengaluru, Dated 29th March, 2011. 


In exercise of the powers conferred under Article 229 of the Constitution of India and Rule 7 of the High Court of 
Karnataka Service (Conditions of Service and Recruitment) Rules, 1973 and all other powers enabling thereunto, Hon'ble the Chief 
Justice is pleased to select and promote the following Assistant Registrars of this office to officiate as Deputy Registrars (Group-A) 
in the pay Scale of ¥. 20025-525-22650-600-26250-675-28275, with immediate effect, in the vacancies shown against their names:- 


1. Sri M.N. Nadagoudar ... Inthe vacancy caused due to voluntary retirement of Sri D.H. Barker, Deputy Registrar 
2. Sri C.K. Venugopal Rao ... Inthe vacancy caused due 10 retirement of Sri V. Gangadhara, Deputy Registrar 
3. Smt. H. Seetharathna ... Inthe vacancy caused due to retirement of Sri K.H. Chandrappa Gowda, Deputy Registrar 
4. Sri B. Narayana Rao ... Inthe vacancy caused due to retirement of Sri M. Chowdaiah, Deputy Registrar 
5. Sri Abid Hussain ... Inthe vacancy caused due to retirement of Sri H.M. Mulugund, Deputy Registrar 
By Order of Hon'ble the Chief Justice, 
R.B. BUDIHAL, 


P.R. 414 Registrar General. 


೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪಿಲ್‌ ೧೪, ೨೦೧೧ ಭಾಗ-೨ 





ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯುಸೇಇ 43 ಯುರಾಸೇ 2010, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌, 2011 
ಶ್ರೀ ವೈ.ಆರ್‌. ಕಾಂತರಾಜೇಂದ್ರ, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರನ್ನು ಅವರ 
ಕಾರ್ಯಭಾರದ ಜೊತೆ ಕಾರ್ಯದರ್ಶಿ, ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು ಈ ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿಟ್ಟು 
ದಿನಾಂಕ: 10-12-2010 ರಂದು ಹೊರಡಿಸಿದ ಅಧಿಸೂಚನೆ ಸಂಖ್ಯೆ: ಯುಸೇಇ 43 ಯುರಾಸೇ 2010ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 415 ಯುವಜನ ಸೇವಾ ಇಲಾಖೆ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಹೆಚ್‌ಡಿ 159 ಎಸ್‌ಎಸ್‌ಟಿ 2011, ಬೆ೦ಗಳೂರು, ದಿನಾಂಕ: 23ನೇ ಮಾರ್ಚ್‌, 2011 
185-ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ-2011 ದಿನಾಂಕ: 09-04-2011ರಂದು ನಡೆಯುವ ಸಂಬಂಧ ಕಾನೂನು ಮತ್ತು 
ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ: 2-1974)ರ ಕಲಂ 21ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ದಿನಾಂಕ: 23-03-2011ರಿ೦ದ ಜಾರಿಗೆ ಬರುವಂತೆ 
ದಿನಾಂಕ:10-04-2011ರವರೆಗೆ ಈ ಕೆಳಗಿನ ಕೋಷ್ಠಕದಲ್ಲಿನ ಕಲಂ (2)ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ 

ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಲಾಗಿದೆ. 









































ಕ್ರಮ Pel ಕೆ 9 
ಸಂಖ್ಯೆ ಅಧಿಕಾರಿಯ ಪದನಾಮ ಕ್ಷೇತ್ರ ವ್ಯಾಪ್ತಿ 
1 2 3 
1 | ಶ್ರೀ ಮರಿಸ್ವಾಮಿಗೌಡ, ಡಿ.ಡಿ.ಎಲ್‌.ಆರ್‌. ಭೂ ಮಾಪನ ಇಲಾಖೆ, ಕಸಬಾ ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು 
ಜಿಲ್ಲಾಧಿಕಾರಿಗಳ ಕಛೇರಿ, ರಾಮನಗರ ಜಿಲ್ಲೆ 
2 ಡಾ॥ ಕೃಷ್ಣ, ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ರಾಮನಗರ ಮಳೂರು ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು 
3 | ಶ್ರೀ ತಿಮ್ಮಪ್ಪ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು, ರಾಮನಗರ ಜಿಲ್ಲೆ ವಿರೂಪಾಕ್ಷಿಪರ ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು 
4 | ಶ್ರೀ ಚಂದ್ರಶೇಖರ್‌, ಜಿಲ್ಲಾ ಜಲಾನಯನ ಅಧಿಕಾರಿಗಳು, ರಾಮನಗರ ಜಿಲ್ಲೆ ರಾಮನಗರ ತಾಲ್ಲೂಕು 
5 | ಶ್ರೀ ಕೆಂಪರಾಜ್‌, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ರಾಮನಗರ ಮಾಗಡಿ ತಾಲ್ಲೂಕು 
6 ಶ್ರೀ ಸಿದ್ದರಾಮಯ್ಯ ಉಪ ಕಾರ್ಯದರ್ಶಿ-, ಜಿಲ್ಲಾ ಪಂಚಾಯತ್‌, ಕನಕಪುರ ತಾಲ್ಲೂಕು 
ರಾಮನಗರ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 416 ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ಅಧಿಸೂಚನೆ 


ಸಂಖ್ಯೆ: ಒಇ 67 ಹೊಸಿಪ 2011, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌, 2011 


ಶ್ರೀ ಬಿ.ಜೆ. ನಾಯಕ, ಡಿವೈ.ಎಸ್‌.ಪಿ. (ಸಶಸ್ತ್ರ, ಎ.ಸಿ.ಪಿ., ಸಿ.ಎ.ಆರ್‌. ಕೇಂದ್ರ, ಬೆಂಗಳೂರು ರವರಿಗೆ ವೇತನ ಶ್ರೇಣಿ ₹ 18150-26925/-ರ 
ರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ಹುದ್ದಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ರಿಂಟಿಂಡೆಂಟ್‌ ಆಫ್‌ ಪೊಲೀಸ್‌, ಎ.ಟಿ.ಸೆಲ್‌, ಬೆಂಗಳೂರು ಇಲ್ಲಿ ಶ್ರೀ ಎಂ. ಬೈಲಪ್ಪ ರವರ ವಯೋನಿವೃತ್ತಿಯಿಂದ ಖಾಲಿಯಾದ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಮೇಲ್ಕಂಡ ಮುಂಬಡ್ತಿಯನ್ನು ಡಿವೈ.ಎಸ್‌.ಪಿ. (ಸಶಸ್ತ್ರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿನ ಜೇಷ್ಠತೆಗೆ ಒಳಪಟ್ಟು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 417 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಸೂಪ 
ಸೂಪ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ೧೯೯ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 26 ಗುಅಪ್ರಾ 2011, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 74 ಗುಅಪ್ರಾ 2010, ದಿನಾಂಕ: 29-06-2010ರಲ್ಲಿ ಶ್ರೀ ಪರಮೇಶ್ವರ ರೆಡ್ಡಿ ಇವರನ್ನು ಹೊಸಪೇಟೆ 
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದ ಆದೇಶವನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 5ರನ್ವಯ 
ಸರ್ಕಾರದ ಇಚ್ಚಾನುಸಾರ ತಕ್ಷಣ ಜಾರಿಗೆ ಬರುವಂತೆ ಅವರ ಅಧ್ಯಕ್ಷ ಸ್ಥಾನವನ್ನು ರದ್ದುಗೊಳಿಸಿದೆ. 


ಸದರಿಯವರ ಸ್ಥಾನದಲ್ಲಿ ಶ್ರೀ ಆರ್‌. ಕೊಟ್ರೇಶ್‌ ತಂದೆ ಆರ್‌. ಮಲ್ಲಪ್ಪ, ಹೊಸ 18ನೇ ವಾರ್ಡ್‌, ಕುರುಬರ ಓಣಿ ಹೊಸಪೇಟೆ ಇವರನ್ನು 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹೊಸಪೇಟೆ 
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 418 ನಗರಾಭಿವೃದ್ಧಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 22 ಆಸೇವ 2011, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2011 

ಶ್ರೀ ಸಂಗಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ), ಉಪವಿಭಾಗಾಧಿಕಾರಿ, ಗುಲ್ಬರ್ಗ ಉಪವಿಭಾಗ, ಗುಲ್ಬರ್ಗ ಜಿಲ್ಲೆ. ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿ೦ದ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗ-ಖಾಲಿ 
ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 40 ಸಿ.ಆ.ಸು.ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 33 ಇಆತ 2011, ಬೆ೦ಗಳೂರು, ದಿನಾಂಕ: 24ನೇ ಮಾರ್ಚ್‌, 2011 

2011-12ನೇ ಸಾಲಿನ ಯೋಜನೆಗಳ ಮಂಜೂರಾತಿ ಪ್ರಕ್ರಿಯೆಯು ಚುರುಕಾಗಿ ಪೂರ್ಣಗೊಂಡು ಯೋಜನೆಗಳು 
ಕಾರ್ಯಾರಂಭವಾಗಬೇಕೆಂಬ ನಿಟ್ಟಿನಲ್ಲಿ ತಾಲ್ಲೂಕುವಾರು ಹಾಗೂ ಜಿಲ್ಲಾವಾರು ಗುರಿಗಳನ್ನು ನಿಗದಿಪಡಿಸಲು ಮತ್ತು ಉಸ್ತುವಾರಿಗಾಗಿ ಜಿಲ್ಲಾ ಮಟ್ಟದ 
ಅಧಿಕಾರಿಗಳೊಂದಿಗೆ ಸಮನ್ವಯಕ್ಕಾಗಿ, ಪರಿಶಿಷ್ಟ ಜಾತಿ ಉಪಯೋಜನೆ/ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಹಾಗೂ ವಿಶೇಷ ಅಭಿವೃದ್ಧಿ 
ಯೋಜನೆಗಳೂ ಸೇರಿದಂತೆ ಯೋಜನೆಗಳ ಮಂಜೂರಾತಿಯನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕಾಗಿ ಹಾಗೂ ಎಂಪಿಕ್‌ ಮತ್ತು ಉಸ್ತುವಾರಿ ಯೋಜನೆಯನ್ನು 
ಅಂತಿಮಗೊಳಿಸುವುದಕ್ಕಾಗಿ 
1 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ | ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಸುಧಾರಣೆ)ಗೆ ಸಂಬಂಧಿಸಿದಂತೆ ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) 
2 | ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿಗೆ ಸಂಬಂಧಿಸಿದಂತೆ ಜಂಟಿ ನಿರ್ದೇಶಕರು (ಆಡಳಿತ), ಆಡಳಿತ ತರಬೇತಿ 
ಸಂಸ್ಥೆ, ಮೈಸೂರು 
3 (ಕರ್ನಾಟಕ. ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆಗೆ | ಉಪ ನಿರ್ದೇಶಕರು, ಕರ್ನಾಟಕ ಸರ್ಕಾರ ಸಚಿವಾಲಯ 


ಥಿ 
ಸಂಬಂಧಿಸಿದಂತೆ ತರಬೇತಿ ಸಂಸ್ಥೆ, ಬೆಂಗಳೂರು 


























ಇವರನ್ನು ನೋಡಲ್‌ ಅಧಿಕಾರಿಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಎಸ್‌. ಚಂದ್ರಶೇಖರ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 420 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಸು-ತರಬೇತಿ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 44 SAS 2011, Bengaluru, Dated 26th March, 2011. 
Consequent upon promotion of Sri K. H. Govinda Raj, IAS (MH 95) to Supertime Scale of IAS vide Notification No. AEO- 
1110/C.R. 636/2010/X, dated 11-02-2011 of Government of Maharashtra, Sri K.H. Govinda Raj, IAS is continued as Commissioner 


೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೧೧ ಭಾಗ-೨ 





for Animal Husbandry & Veterinary Services, Bengaluru w.e.f. 1-1-2011 and until further orders in the Supertime Scale cadre post 
temporarily created vide Government Notification No. DPAR 310 SAS 2008, dated 16-9-2009. 

Consequent upon promotion of Smt Sandhya Venugopal Sharma, IAS (TN 95) to Supertime Scale of IAS vide 
Government Order G.0.M.S. No. 68, dated 10-1-2011 of Government of Tamilnadu, Smt. Sandhya Venugopal Sharma, IAS is 
continued in the upgraded ex-cadre post of State Project Officer, Sarva Shiksha Abhiyana, Bengaluru w.e.f. 1-1-2011 and until 
further orders. 

Government hereby declare u/r 9 of IAS (Pay) Rules, 2007 that the post of State Project Officer, Sarva Shiksha Abhiyana, 
Bengaluru held by Smt. Sandhya Venugopal Sharma, IAS, in the Supertime Scale of IAS is equivalent in status and responsibilities 
to the cadre post of Commissioner of Labour included in the Schedule-ll to the said Rules. 

By Order and in the Name of the Governor of Karnataka, 


ASHOK ೧. ATRE, 
P.R. 421 Under Secretary to Governemnt, 
DP & AR (Services) 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ/82/ವಾಪ್ರಸಿ/2010, ಬೆ೦ಗಳೂರು, ದಿನಾಂಕ: 23ನೇ ಮಾರ್ಚ್‌, 2011 


ಶ್ರೀ ಸಿ. ಮಹಾದೇವಯ್ಯ, ಛಾಯಾ ಮತ್ತು ಚಲನಚಿತ್ರ ಅಧಿಕಾರಿ, ವಾರ್ತಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವಾರ್ತಾ 
ಇಲಾಖೆಯ ಕೇಂದ್ರ ಕಛೇರಿಯ ಚಲನಚಿತ್ರ ವಿಭಾಗದಲ್ಲಿ ಖಾಲಿ ಇರುವ ೫ 18150-26925ರ ವೇತನ ಶ್ರೇಣಿಯ ಉಪನಿರ್ದೇಶಕರು (ಚಲನಚಿತ್ರ 
ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ 
ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ವಿ. ರಾಮಚಂದ್ರ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಪಿ.ಆರ್‌. 422 ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ ಶಾಖೆ) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 251 ಯುಇಸಿ 2009, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌, 2011 

ಕಾಲೇಜು ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಅಧೀಕ್ಷಕರುಗಳಿಗೆ ರೂ. 10800-20250ರ ವೇತನ ಶ್ರೇಣಿಯಲ್ಲಿ ಮ್ಯಾನೇಜರ್‌ ಹುದ್ದೆಗೆ 

ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ಬಡ್ತಿ ಅನ್ವಯಿಸುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಲಾಗಿದೆ. 




















ಕ್ರಮ ಸಂಖ್ಯೆ ಹೆಸರು ಷರಾ 
01 ಗಿರಿಜಾಚಂದನ್‌ ಜಿ. ಆಯುಕ್ತಾಲಯ ಸ್ಥಳನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 
02 ಗಂಗಾಧರ ಎ.ಎಂ ದಿನಾಂಕ : 14-12-2006 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುತ್ತದೆ. 
03 ಕೃಷ್ಣರಾವ್‌ ಎಂ. ಎ. ದಿನಾಂಕ : 17-01-2008 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುತ್ತದೆ. 
04 ರಾಮಮೂರ್ತಿ ಎಂ. | ಆಯುಕ್ತಾಲಯ ಸ್ಥಳನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 
05 ದಿನೇಶ್‌ ಹೆಬ್ಬಾರ್‌ ಆಯುಕ್ತಾಲಯ ಸ್ಥಳನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

















ಈ ಎಲ್ಲಾ ಅಧಿಕಾರಿಗಳಿಗೆ ಕೌನ್ಸಿಲಿಂಗ್‌ ನಡೆಸುವ ಮುಖಾಂತರ ಕಾಲೇಜು ಶಿಕ್ಷಣ ಆಯುಕ್ತರು ಸ್ಥಳನಿಯುಕ್ತಿ ಆದೇಶ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಎಂ. ನಂದಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 423 ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 


